ಜುಲೈ 1992 ಬೆಲೆ ರೂ. 1.5 


೫ ರಾಯ್‌ ಚಿತ್ರದಲ್ಲಿ ಸ್ತ್ರೀ ದೃಷ್ಟಿ 
— ಮಾಲಿನಿ ಬಟ್ಟಾಚಾರ್ಯೆ 


KS 


೫ ಬಜೆಟ್‌ 
— ಒಂದು ಸಂವಾದ 


ಚ ಪುಸ್ತಕ ವಿಮರ್ಶೆ 
, — ಜಿ. ಎಸ್‌. ನಿಜಯಲಕ್ಷ್ಮಿ 


ಕ ಮಹಾಶ್ವೇತಾದೇವಿ ಜತೆ ಸಂದರ್ಶನ 


eves ಕಕ deepens 2 42044024523 043% 4.0.೬2 ಒ೦ಆಳ ಆಕೆ 943 0 CS espe 
ಸಕ 


ಅಚಲ” ಪತ್ರಿಕೆಯನ್ನು ಪಡೆಯ ಬಯಸುವವರು 
ದಯವಿಟ್ಟು ಕೆಳಗಿನ ವಿಳಾಸಕ್ಕೆ ಹದಿನಾರಂ ರೂಪಾಯಿ 
ಗಳನ್ನು ಎಂ.ಓ,/ಡ್ರಾಫ್ಟ್‌ ಮೂಲಕ ಕಳುಹಿಸಿ 
ಕೂಪನ್‌ನಲ್ಲಿ'ತವ್ಮು ವಿಳಾಸವನ್ನು ಸ್ಪಷ್ಟವಾಗಿ 
ಬರೆಯಬೇಕು, ಚಂದಾದಾರರು ತಮ್ಮ ವಿಳಾಸ 
ಬದಲಾದರೆ ಕೂಡಲೇ ಕಾರ್ಡಿನಲ್ಲಿ ಬರೆದು ತಿಳಿಸಬೇಕು. 


ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ 
26, 1ನೇ ಮೇನ್‌, ವೈಯಾಲಿ ಕಾವಲ್‌ 
ಬೆಂಗಳೂರು-560 003. 


ಪುಸ್ತಕ ಎಮರ್ಶೆಗಾಗಿ: ಪುಸ್ತಕ ಕಳುಹಿಸುವವರು 
ದಯವಿಟ್ಟು ಎರಡು ಪ್ರತಿಗಳನ್ನು. ಕಳುಹಿಸಬೇಕಾಗಿ 
ವಿನಂತಿ: 


ಸಂಪಾದಕ ಮಂಡಳಿ ; 


ಎನ್‌. ಗಾಯತ್ರಿ, ನೇಮಿಚಂದ್ರ, ದೇವಿ, 
ಡಾ| ಬಿ. ಎನ್‌. ಸುಮಿತ್ರಾಬಾಯಿ 


ಚಂದಾ ವಿವರ ; 
ವಾರ್ಷಿಕ ಚಂದಾ ೬ ರೂ. 
ಬಿಡಿ: ಪ್ರತಿ + ರೂ 
ವಿಶೇಷ ಪ್ರತಿ : ರೂ. 
ಆಜೀವ ಚಂದಾ 

ವ್ಯಕ್ತಿಗಳಿಗೆ ; ರೂ. 150-00 

ಸಂಸ್ಥೆಗಳಿಗೆ  : ರೂ. 200-00 
ಮಾನಾ 
Printed at: PRINTSWELL, 78, 3rd Main Road 
Nagappa Block, Sr:ramiputam, Bangalore 21 & 
Published by Dr. G. Ramakrishna-on behalf ‘of 
Jagruthi Mahila Adhyayana Kendra 

26, 1 Main, Vyalikaval, Bangalore-560003 
Editor + N. GAYATRI 


15-00 
1-50 
5-00 


ಶ್ರೀಮತಿ ಮಹಾಶ್ವೇತಾದೇವಿ ಪಶ್ಚಿಮ ಬಂಗಾಳ 
ದಲ್ಲಿ ಹೆಸರಾಂತ ವ್ಯಕ್ತಿ. ಬರಹಗಾರರಾಗಿ ಹಾಗೂ 
ಹೋರಾಟಗಾರ್ತಿಯಾಗಿ ಜನಮನ್ನಣೆಗಳಿಸಿರುವ 
ಅಪರೂಪದ ವ್ಯಕ್ತಿತ್ವ ಅವರದು. ಹೋರಾಟವೇ 
ಉಸಿರಾಗಿರಂವ. ಈ ಲೇಖಕ ಇತ್ತೀಚೆಗೆ 
ಬೆಂಗಳೂರಿಗೆ ಬಂದಿದ್ದರು, "ಅಚಲ ಅವರನ್ನು 
ಸಂದರ್ಶಿಸಿತು. ...... ... ಪುಟ 14ರಲ್ಲಿ, 


ಅವಿವಾಹಿತ ಮಹಿಳೆಯರು ವುಂಕ್ಕಳನ್ನು ದತ್ತಾ 
ಸ್ವೀಕರಿಸಬಹಂದೆ ? ಇದಕ್ಕೆ ಇರುವ ಕಾನೂನು 
ಕಟ್ಟಳೆಗಳಾದರು ಏನು? ಈ ಪ್ರಕ್ನೆಗಳಿೆ ಉತ್ತರ 
ಈ ಸಂಚಿಕೆಯ "ಕಾನೂನು ಸಲಹೆ" 


ಪುಟ 13ರಲ್ಲಿ 


ಬಜೆಟ್‌ ಕುರಿತ ಚರ್ಚೆಯಲ್ಲಿ ಓದುಗರು 
ಪಾಲ್ಗೊಂಡಿದ್ದಾರೆ-ಸಂವಾದದಲ್ಲಿ 


ಪುಟ 7ಕ್ಕೆ 


ಅಪರೂಪದ ನಕ್ಷತ್ರ 


ಈಶ್ವರಚಂದ್ರ ವಿದ್ಯಾಸಾಗರರು ನವ್ಮ್ಮ ದೇಶದಆಧುನೀಕರಣದ ಇತಿಹಾಸದ ಆಗಸದಲ್ಲಿ ಅಪರೂಪ ಹೊಳಪಿನ 
ನಕ್ಷತ್ರ. ಮಹತ್ವದ ಸಮುದಾಯದ ಶಿಕ್ಷಣವಾದಿ, ಪ್ರಮುಖ ವಿಚಾರವಾದಿ, ಗಾಢವಾದ ವಕಾನವತಾವಾದಿ. ರಾಷ್ಟ್ರ 
ಪ್ರೇಮ, ಮಾತ್ಫುಭಾಷಾ ಪ್ರೇಮ, ಮತ್ತುಸ್ವಾಭಿವಾನ, ಸತ್ಯನಿಷ್ಠ ರಾದ ಈಶ್ವರಚಂದ್ರರು ಮಹಿಳೆಯರನ್ನು ಶೋಷಣೆ 
ಯಿಂದ ಬಿಡುಗಡೆ ಮಾಡಲು ನಡೆಸಿದ ಬಹುವುಖ ಹೋರಾಟಗಳಿಂದಾಗಿ ನಮಗೆ ಸ್ಮರಣೀಯರು, 


ವಿದ್ಯಾಸಾಗರರಿಗಿಂತ ಮೊದಲು ರಾವುಮೋಹನರಾಯ್‌ ಮುಂತಾದ ನಾಯಕರೂ ಸಾಮಾಜಿಕ ಸುಧಾರಣೆಗಾಗಿ 
ದಾರಿ ಸವೆಸಿದ್ದರು. ಆದರೆ ಅವರೆಲ್ಲರಿಗಿಂತ ಭಿನ್ನವಾಗಿ ತುಂಬಾ ಸಂಪ್ರದಾಯಸ್ಥ ಹಿನ್ನಲೆಯಿಂದ ಬಂದ ಈಶ್ವರ 
ಚಂದ್ರರಂ ತಮ್ಮ ಹಿನ್ನೆಲೆಯನ್ನು ಮೀರಿ ಬೆಳೆದರಂ. ಆ ಕಾಲದ ಸವಾಲನ್ನು ತುಂಬಾ ಸಮರ್ಥವಾಗಿ ಎದುರಿಸಿದರು. 
ತೀವ್ರವಾದ ಜ್ಞಾನದಾಹ, ಬಿಡುವಿರದ ಪರಿಶ್ರಮ. ಪ್ರಖರ ವಿಚಾರಶಕ್ತಿ, ವಿತಿಯಿರದ ಕ್ರಿಯೋತ್ಸಾಹ, ಸದಾ 
ಪ್ರಯೋಗ ಚತುರತೆ, ಹೊಸ ವಿಚಾರಗಳಿಗೆ ತೆರದ ಬುದ್ಧಿ, ಮನಸ್ಸುಗಳಿದ್ದ ಈಶ್ವರಚಂದ್ರರಂ “ಹೊಸ ಚಿಗುರಂ 


ಹಳೆಬೇರು'ಗಳ ಅಪೂರ್ವ ಸಂಯೋಜನೆಯಂತಿದ್ದವರು. ಭಾರತೀಯರ ಪರಂಪರಾಗತ ಸಾಂಪ್ರದಾಯಿಕ ಸಂಸ್ಕೃತ ಭಾಷೆಯ 4 


ಜ್ಞಾನ ಸಂಪತ್ತನ್ನು ಆಳವಾಗಿ ಪಡೆದವರು ; ಪಾಶ್ಚಾತ್ಮರ ಪ್ರಖರ ವೈಚಾರಿಕತೆಯ ವೈಜ್ಞಾನಿಕ ಚಿಂತನ ಶಕ್ತಿಯನ್ನು 
ಆಂಗ್ಲ ಶಿಕ್ಷಣದಿಂದ ಸಾಧಿಸಿಕೊಂಡವರು, ಈ ರೀತಿ ಎರಡೂ ಜಗತ್ತಿನ ಎಲ್ಲ ಒಳ್ಳೆಯದನ್ನು ಮೇಳವಿಸುವ ಅವರ 
ವ್ಯಕ್ತಿತ್ವ ದೇಶವನ್ನು ಆರಿವು, ಪ್ರಗತಿಗಳತ್ತ ಮುನ್ನಡೆಸಿತಂ. 


ಶಿಕ್ಷಣ ಪ್ರಸಾರದಿಂದ ದೇಶದ ಜನಸಾಮಾನ್ಯರಿಗೂ ಅರಿವನ್ನು ಹರಡಬೇಕೆಂಬ ಬಲವಾದ ನಂಬಿಕೆ ಅವರದು. 
ಸವಹದಾಯದ ಬಹುದೊಡ್ಡ ಅಂಗವಾದ ಮಹಿಳೆಯರು ಮೊದಲು ಶಿಕ್ಷಣದಿಂದ ಹೊಸ ಚೇತನ ಪಡೆದರೆ, ಜನಾಂಗವೇ 
ಪ್ರಗತಿ ಹೊಂದಿತೆಂದು ಗ್ರಹಿಸಿದ್ದವರು. ಯುವ ಜನತೆ, ಹೊಸ ಶಿಕ್ಷಣದಿಂದ ಆಧುನಿಕ ಮಾನವರಾಗಿ ತಮ್ಮ ದೇಶದ, 


ತಮ್ಮ ಭಾಷೆಯ ನೆಲೆಗಷ್ಟೇ ಸೀಮಿತರಾಗದೆ ಜಾಗತಿಕ ವಕಾನವರಾಗಿ ಬೆಳೆಯುವಂತೆ ಮಾಡುವ ಶಿಕ್ಷಣ ಪದ್ಧತಿ ರೂಪು . 


ಗೊಳ್ಳಬೇಕೆಂದು ಅವರ ಗುರಿ. ಭಾರತೀಯರ ಸಾಂಪ್ರಾದಾಯಿಕ ಬದುಕು. ಮೂಡ್ಯ, ಅರ್ಥಹೀನ ಧಾರ್ಮಿಕ ವಿಧಿಗಳು 
ನಿಸ್ಸತ್ವ ಕಂದಾಚಾರಗಳಲ್ಲಿ ಕುರುಡಾಗಿ ಸಾಗಿದ್ದಾಗ ಅವುಗಳ ಎರುದ್ಧಕ್ಶಬಂಡೆದ್ದ ಈಶ್ವರ ಚಂದ್ರರು ಮಹಿಳೆಯರ ಶೋಷಣೆ 
ವಿರುದ್ಧ ಧ್ವನಿಯೆತ್ತಿ ಮಹಿಳೆಯರ ಹಕ್ಕುಗಳಿಗಾಗಿ, ನಡೆಸಿದ ಹೋರಾಟ ಅನನ್ಯ ರೀತಿಯದು. ಸ್ತ್ರೀಯರಲ್ಲಿ ಶಿಕ್ಷಣಕ್ಕಾಗಿ, 
ಬಾಲ್ಯ ವಿವಾಹ, ಬಹುಪತ್ನಿತ್ವಗಳ ವಿರುದ್ಧ, ವಿಧವಾ ವಿವಾಹದ ಪರವಾದ ಅವರ ಹೋರಾಟ ಏಕಾಂಗ ಹೋರಾಟ 
ವಾಗಿತ್ತು. 


ಮಹಿಳಾ ಶಿಕ್ಷಣದ 'ಪ್ರಚಾರಕರಾಗಿದ್ದ ಡಾ| ಬೆಥೂನ್‌ ಅವರ ಜೊತೆಗೂಡಿ, ಬೆಥೂನ್‌ ಬಾಲಿಕಾ ಶಾಲೆ 
ಕಟ್ಟೆ, ಮೊದಲ ಬಾರಿಗೆ ಮಹಿಳೆಯರನ್ನು ಶಾಲೆಗೆ ಕರೆತಂದು ಕಲಿಸಿದ ಈಶ್ವರಚಂದ್ರರು ಶಾಲಾ ಇನ್ಸ್‌ಪೆಕ್ಟರ್‌ 
ಹುದ್ದೆ ದೊರೆತಾಗ ಸರ್ಕಾರದ ಬೆಂಬಲದಿಂದ ನಾಲ್ಕು ಜಿಲ್ಲೆಗಳಲ್ಲಿ 36 ಕ್ಕೂ ಹೆಚ್ಚು ಹೆಣ್ಣುಮಕ್ಕಳ ಶಾಲೆಗಳನ್ನು ಸ್ಥಾಪಿಸಿ 
ದರು. ಸರ್ಕಾರದ ಬೆಂಬಲವಿದ್ದಾಗ, ಬೆಂಬಲ ನಿಂತಾಗ ಕೂಡ ಸ್ವಂತ ಖರ್ಚಿನಿಂದ ಅವುಗಳನ್ನು ನಿರ್ವಹಿಸಿದರು, 
ಸರ್ಕಾರದ ಅಸಹಕಾರ ಹೆಚ್ಚಿದಾಗ ಆ ಇನ್ಸ್‌ಪೆಕ್ಟರ್‌ ಹುದ್ದೆಗೆ ರಾಜಿನಾಮೆಯಿತ್ತರು. ಆದರೆ ತಮ್ಮ ಗುರಿಯಿಂದ ದೂರ 
ವಾಗಲಿಲ್ಲ. ಹಿಂದೂ ಮೆಟ್ರೋಪಾಲಿಟಿನ್‌ ಸಂಸ್ಥೆಯಲ್ಲಿ ಸ್ತ್ರೀಯರ ಶಿಕ್ಷಣಕ್ಕಾಗಿ ಅವಿರತ ದುಡಿದು ಅವರು ವಠಾಡಿದ 
ಸಾಧನೆ ಸ್ವತ 8 ಆಂಗ್ಲ ಅಧಿಕಾರಿಗಳಿಗೂ ವಿಸ್ಮಯವುಂಟುವಣಾಡಿದ್ದುಂಟಂ. 


ಆ ಕಾಲಕ್ಕೆ ಅತ್ಯಂತ ಪ್ರಯಕಾಸಕರವಾಗಿದ್ದರೂ. ಪ್ರಾಣದ ಹಂಗು ತೊರೆದು ಈಶ್ವರಚಂದ್ರರು ಮಾಡಿದ 
ಮತ್ತೊಂದು ಮಹತ್ವದ ಸಾಧನೆ ವಿಧವಾ ವಿವಾಹ. ಸಹಗಮನ ಪದ್ಧತಿ ರದ್ದಾಗಿ ವಿಧವೆಯರ ಸಂಖ್ಯೆ ಹೆಚ್ಚಾಗಿತ್ತು. 


UE ಅಚಲ 3 


ಭಾ 


J 


2 


"ಕುಲೀನವಾದ' ಎನ್ನುವುದು ಒಂದಂ ವ್ಯಾಧಿಯಂತೆ ಬೆಳೆದಿದ್ದು ವಿಧವೆಯರ ಹೆಚ್ಚಳಕ್ಕೆ ಕಾರಣವಾಗಿತ್ತು. ತಾವು 
ಕುಲೀನರೆನಿಸಿಕೊಳ್ಳಲು ಬ್ರಾಹ್ಮಣರು ವಯಸ್ಸಿಗೆ ಬರುವ ಮೊದಲೇ ತಮ್ಮ ಹೆಣ್ಣು ಮಕ್ಕಳ ಮದುವೆ ವಕಾಡಬೇಕಿತ್ತು. 
' ತಪ್ಪಿದರೆ ಸಮಾಜದ ಬಹಿಷ್ಕಾರ. ವರ ಸಿಗದಿದ್ದಾಗ ಹಲವಾರು ಪತ್ನಿಯರಿರುವ ಎಂಬತ್ತು ತೊಂಬತ್ತರ ವಬದುಕರಿಗೇ 
ಹುಡುಗಿಯರನ್ನು ಧಾರೆಯೆರೆಯಂತ್ರಿದ್ದರಂ. ಮಂದಂಕ ಪತಿಯ ಮರಣದೊಂದಿಗೆ ಈ ಎಲ್ಲ ಪತ್ನಿಯರು ಎಳೆಯ ವಯೃ 
ಸ್ಸಿನಲ್ಲೇ ವೈಧವಕ್ಕೊಳಗಾಗಿ ಬದುಕಿಡೀ ಕಣ್ಣೀರಲ್ಲಿ ಕಳೆಯಬೇಕಿತ್ತು. ಹೆರವರ ದಾಸ್ಸ್ಯಕ್ಕೋ, ಅತ್ಯಾಚಾರ-ಭೋಗಗಳಿಗೋ 
ತುತ್ತಾಗಬೇಕಿತ್ತು. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನರಳುತ್ತಿದ್ದ ಸ್ತ್ರೀಯರ ದುರವಸ್ಕೆಗೆ ಬಹು, ವ್ಯಾಕುಲಗೊಂಡ 
ಈಶ್ವರ ಚಂದ್ರರು “ಬಲಾತ್ಕಾರ ವೈಧವ ೬ ದ ವಿರುದ್ಧ ಪ್ರತಿಭಟಿಸಿ ಬಲವಾಗಿ ಹೋರಾಟ ನಡೆಸಿದರು. 


ತಮಗಿದ್ದ ಪ್ರಾಚೀನ ಶಾಸ್ತ್ರ ಜ್ಞ್ಯಾನ ಬಳಸಿ, ಸ್ಮೃತಿ ಗ್ರಂಥಗಳನ್ನು. ಆಳವಾಗಿ ಶೋಧಿಸಿ, ಅವುಗಳ ವಿಚಾರಗಳ 
ಆಧಾರದಿಂದಲೇ ವಿಧವೆಯರ ಮರು ಎವಾಹ ಶಾಸ್ತ್ರ ಸಮ್ಮತಪಾದದೆಂದು ತರ್ಕಬದ್ಧವಾಗಿ ಪ್ರಚಾರ ಮಾಡಿದರಂ. 
1856ರಲ್ಲಿ ಈಶ್ವರ ಚಂದ್ರರ ಈ ಹೋರಾಟದ ಫಲವಾಗಿ ವಿಧವಾ ವಿವಾಹಕ್ಕೆ ಅನುಮತಿ ನೀಡುವ ಹಿಂದೂ 
ಪುನರ್ವಿವಾಹ ಮಸೂದೆ ಜಾರಿಗೊಂಡಿತ್ತು. ಈ ದಿವ್ಯ ಸಾಧನೆಯನ್ನು ಸವಂರ್ಪಕವಾಗಿ ಕಾರ್ಯಗೊಳಿಸಲು ವಿಧವೆ 
ತರುಣಿಯೊಬ್ಬ ಳನ್ನು ವಿಧುರನಿಗೆ ಕೊಟ್ಟು ಬಹು ವಿಜೃಂಭಣೆಯಿಂದ ಮದುವೆ ವಾಡಿ ಸಾಮಾಜಿಕವಾಗಿ ಒಂದು ಡೆಮಾನ್‌ 
ಸ್ಟೇಷನ್‌ ನಡೆಸಿದ ದಾಖಲೆ ಅವರದಾಯಿತು. ಇದರಿಂದ ಸ್ಫೂರ್ತಿಗೊಂಡ ಈಶ್ವರಚಂದ್ರರ ಮಗ ಸ್ವತಃ ಒಬ್ಬ ವಿಧವೆ 


ಯನ್ನು ಮದುವೆ ಆದಾಗ ಈಶ್ವರ ಚಂದ್ರರು ತಮ್ಮ ವಿಚಾರ, ಹೋರಾಟ ಸಾರ್ಥಕವಾದಂತೆ ಸಂತೋಷ ಅನುಭವಿಸಿದರು- 


ಈ ಎಲ್ಲ ಕಾರ್ಯದರ್ಶಿಕೆಯಿದ್ದರೂ, ಸನಾತನ ಧರ್ಮದ ಸಂಪ್ರದಾಯವಾದಿ ಸಮಾಜ ಈ ಹೊಸ ಕಂನೂ 
ನನ್ನು ಜನಪ್ರಿಯವಾಗಗೂಡಲಿಲ್ಲ. ವಿದ್ಯಾಸಾಗರರ ಎರುದ್ಧ ' ಪ್ರಬಲವಾದ ಅಪಪ್ರಚಾರ, ಆಪಾದನೆ, ನಿಂದನೆ, 
ತಿರಸ್ಕಾರ, ಆಕ್ರಮಣಗಳು ವ್ಯಕ್ತವಾದವು. ಆದರೂ ಅವರು ಹಿಂದೂ ಸಮಾಜದಲ್ಲಿ ಪುರುಷರ ನಿರ್ದಯಿ 
ಕ್ರೂರ ಸಂಪ್ರದಾಯಗಳಡಿಯಲ್ಲಿ `ಹೆಣ್ಣು ಮಕ್ಕಳ ಬದುಕುಗಳಂ ಹೊಸಕಿ ಹಾಕಲ್ಬಡಂವುದರ ವಿರುದ್ಧ ಬರೆಯುತ್ತಾ, 
ಪ್ರಚಾರ ಮಾಡುತ್ತಾ ಬಹು ಪತ್ನಿತ್ವದ ವಿರಃದ್ಧವಾಗಿ ಜನಜಾಗೃತಿಗಾಗಿ ಬಹುವಾಗಿ ಏಕಾಕಿಯಾಗಿ ಶ್ರಮಿಸಿದರು. 1857 
ರಲ್ಲಿ ದೇಶದಲ್ಲಿ ಎದ್ದ ಸಿಪಾಯಿದಂಗೆಯಿಂದಾಗಿ ಜನರ, ಸರ್ಕಾರದ ಆಸಕ್ತಿಗಳು ಈ ಬಗೆಯ ಸಂಧಾರಣೆಗಳಿಂದ ಬೇರೆಡೆ 
ಹೊರಳಿದವು, : ಹೀಗಾಗಿ ಸಹಸ್ರಾರು ಜನರ ಸಹಿ ಸಂಗ್ರಹಿಸಿ, ಬಹುಪತ್ನಿತ್ವವನ್ನು. ರದ್ದು ಮಾಡುವಂಥ ಕಾನೂನನ್ನು 
ಜಾರಿಗೊಳಿಸಲಂ ಈಶ್ವರಚಂದ ರಂ ನಡೆಸಿದ ಯತ್ನ ಸಫಲವಾಗಲಿಲ್ಲ. 

ಆದರೆ ಅಐರು ಬದುಕಿದ್ದ ಅವಧಿಯಲ್ಲೇ ಕ್ರವಂವಾಗಿಯಾದರೂ ಜನ ಅವರ ವಿಚಾರ, ಕಾರ್ಯಗಳ ಮಹತ್ವ 
ಗುರುತಿಸತೊಡಗಿದರು. ಈಶ್ವರ ಚಂದ್ರರು: ಕಂಡ ಸ್ತ್ರೀ ಪ್ರಗತಿಯ ಗುರಿ, ಕಾಲಾಂತರದಲ್ಲಿ ಹೆಚ್ಚು ಬೆಳವಣಿಗೆ ಕಂಡಿತಂ. 


ಸಂಪ್ರದಾಯಸ್ಥ ಸಮಾಜವನ್ನು ತಿದ್ದಲು, ಸಂಪ್ರದಾಯದ್ದೇ ಆಧಾರಗಳನ್ನು ಬಳಸಿದ್ದು, ಧರ್ಮಾತೀತ ಶಿಕ್ಷಣದ 
ಮೂಲಕ ನವ ಪೀಳಿಗೆಯಲ್ಲಿ ಆರೋಗ್ಯಕರ ಪ್ರಗತಿಪರ ಮನೋಧರ್ಮ ಹುಟ್ಟುಹಾಕಲು ಯತ್ನಿಸಿದ್ದು, ಎಂಥ ಕಷ್ಟಗಳ 
ಎದುರೂ ಛಲಬಿಡದೆ ತಮ್ಮ ತತ್ವಕ್ಕೆ ಆಂಟಿಕೊಂಡಿದ್ದು ಈಶ್ವರಚಂದ್ರರ ಅನನ್ಯತೆಯ ಅಂಶಗಳು. ಸಾಂಪ್ರದಾಯಿಕವಾದ 
ನ್ನ ಪರಂಪರೆಯ ನಿರ್ದಿಷ್ಟ ಅರಿವು ಇದ್ದ ಪಂಡಿತರು, ಯೂರೋಪಿನಿಂದ ತಾವು ಒಳ್ಳೆಯದೆಂದು ನಂಬಿದ್ದನ್ನು ಸ್ವೀಕರಿಸಿ 
ವಲ್ಲಿ ಎಂದೂ ಇಬ್ಬ ಂದಿತನವನ್ನು ತೋರಲಿಲ್ಲ. ಹಳೆ ಕಾಲದ ಪಂಡಿತರಂತೆ ಸರಳ ವೇಶ ತೊಟ್ಟರೂ ವಿಚಾರದಲ್ಲಿ ಪ್ರಗತಿ 
ಪರತೆಯನ್ನು ತೊರೆಯಲಿಲ್ಲ. ಧಾರ್ಮಿಕ ಆಚರಣೆಗಳಿಗೆ, ಆಡಂಬರದ ದೈವಭಕ್ತಿಗೆ ದಾಸರಾಗಲಿಲ್ಲ, ಇಂಥ ಪ್ರಖರ 
ವೈಚಾರಿಕತೆಯ ವಿದ್ಯಾಸಾಗರರು ಮರಣ ಹೊಂದಿ `'ನೂರುವರ್ಷವಾಗಿರುವ ಈ ಹೊತ್ತಿನಲ್ಲಿ ಅವರ ವಿಚಾರಗಳಂ, 
ಕ್ರಿಯಾಶೀಲತೆ, ಸಾಧನೆಯ ಬದುಕು ಇಂದಿಗೆ ದೊಂದಿಯಾಗಬೇಕಿದೆ. 


3 


— ಬಿ. ಎನ್‌. ಸುವಿಂತ್ರಾ ಬಾಂಯಿಂ 


ಅಚಲ 4 


ಸತ್ಯಜಿತ್‌ರಾಯ್‌ ಅವರ ಕೆಲವು ಚಿತ್ರಗಳಲ್ಲಿ ಸ್ರೀದೃಷ್ಟಿ 


೫ ಮಾಲಿನಿ ಭಟ್ಟಾಚಾರ್ಯ 


'ಸ್ತ್ರೀವಾದಿ ವಿಮರ್ಶೆ'ಯಲ್ಲಿ ಆಗಾಗ್ಗೆ “ಸ್ತ್ರೀದೃಷ್ಟಿ 
ಕೋನ' ಎಂಬ ಪದದ ಬಳಕೆಯನ್ನು ಕಾಣುತ್ತಿರಂತ್ತೇವೆ. 
ಈ ಬಳಕೆ ಸಾಮಾನ್ಯವಾಗಿ ಹೆಣ್ಣಿನಿಂದ ರಚಿತವಾದ 
ಸೃಜನ ಶೀಲ ಕೃತಿಯೊಂದರಲ್ಲಿ ಕಂಡು ಬರುವ ದೃಷ್ಟಿ 
ಕೋನವನ್ನು ಕರಿತದ್ದೂಗಿರುತ್ತದೆ. ಆಂತಹ ಕಲಾ ಕೃತಿ 
ಯಲ್ಲಿ ಸ್ತ್ರೀ ಪಾತ್ರಗಳು ನಿರ್ದಿಷ್ಟವಾದ ಪೂರ್ವ ನಿರ್ಧಾರಿತ 
ಮೌಲ್ಯಗಳನ್ನು ಹೊಂದಿರುತ್ತದೆಂದೂ ಮತ್ತು ಆ ದೃಷ್ಟಿ 
ಕೋನದ ಮೂಲಕವೇ ಕಲಾಕೃತಿಯ ರಚನೆ ಸಿದ್ದಗೊಂಡಿ 
ರುತ್ತದೆ ನಂಬಿಕೆಯ ಲ್ಲಿ ವ್ಯಕ್ತವಾಗುವುದನ್ನು 
ಕಾಣುತ್ತೇವೆ. 


ಆದರೆ ನಾನಾದರೋ ಇದಕ್ಕೆ ಭಿನ್ನವಾಗಿ ಚಿಂತಿಸಂ 
ವುದರಿಂದ ಈ ಅಭಿಪ್ರಾಯವನ್ನು ಪ್ರಶ್ನಿಸಂತ್ತೇನೆ, 


ಸ್ತ್ರೀದೃಷ್ಟಿಕೋನ' ವೆಂಬುದು ಸ್ತ್ರೀಯರಿಗೇ ವಿಶಿಷ್ಟ 
ವಾದದ್ದೇನೂ ಆಗಿರಬೇಕಿಲ್ಲ. ಕಲಾ ಕೃತಿಯಲ್ಲಿನ ದೃಷ್ಟಿ 


ಕೋನಕ್ಕೆ ಯಾವುದೇ ಲಿಂಗಬೇಧಎಲ್ಲದಿರುವುದರಿಂದ 
ಸ್ತೀ-ಪುರುಷರೆಂಬ ಬೇಧವಿಲ್ಲದೆ ಯಾರಂ ಬೇಕಾದರೂ 
ಈ ದೃಷ್ಟಿಕೋನವನ್ನು ಕಲಾ ತಂತ್ರವಾಗಿ ಬಳಸಬಹುದು. 
ಈ "ಸ್ತ್ರೀ ದೃಷ್ಟಿಕೋನವನ್ನು ನಮ್ಮ ಕಾಲದ ಮಹಾನ್‌ 
ಸಾಹಿತಿಗಳ ಕೃತಿಗಳಲ್ಲಿ ನೋಡಬಹುದಾಗಿದೆ. ಚಿಕೊವ್‌ 
ಮಾಣಿಕ್‌ ಬಂಡೋಪಾಧ್ಯಾಯ, ಯುತ್ತಿಕ್‌ ಘಟಕ್‌, 
ಮುಂತಾದವರ ಕೃತಿಗಳಲ್ಲಿ ಇದನ್ನು ನೋಡಬಹುದಾಗಿದೆ. 
ಹಾಗೆಯೇ ಸತ್ಮಜಿತ್‌ರಾಯ್‌ ಕೂಡ ಅವರ ಆರಂಭದ 


ಮತ್ತು ಅತ್ಯಂತ ಯಶಸ್ವೀ ಚಿತ್ರಗಳಲ್ಲಿ ಈ 'ಸ್ಟ್ರೀ ದೃಷ್ಟಿ ' 


ಕೋನ'ವನ್ನು ಬಹು ಸಮರ್ಥವಾಗಿ ಕಾಣಿಸಿಡ್ದಾರೆ. 
ಅವರ “ಪಥೇರ್‌ ಪಾಂಚಾಲಿ' ಚಿತ್ರ 'ಅಪ್ಪೂನ' ಚಿತ್ರ 
ಎನ್ನುವುದಕ್ಕಿಂತ ಸರ್ವಜಯ ಮತ್ತು ದುರ್ಗಳ ಚಿತ್ರ 
ವೆನ್ನುವುದೇ ಹೆಚ್ಚು ಸೂಕ್ತ. ಅಲ್ಲಿನ ಮಹಿಳೆಯರು 
ನಮ್ಮನ್ನು ಹೆಚ್ಚು ಆಕರ್ಷಿಸಂತ್ತಾರೆ. ಅದೇ ಲಕ್ಷಣ 
ಗಳು “ಮಹಾನಗರ' ವಂತ್ತು "ಚಾರುಲತಾ' ಚಿತ್ರಗಳಲ್ಲಿ 
ಹೊಸ ಆಯಾವಂವನ್ನು ಪಡೆಯುತ್ತವೆ. 
ಯೊಂದಿಗೆ ಕ್ಯಾಮರಾ ತನ್ನನ್ನು ಗುರುತಿಸಿಕೊಳ್ಳುವುದಲ್ಲದೆ 


4 ಟೆ 
ಸ್ತ್ರೀ ದೃಷ್ಟಿ 


ಸ್ತ್ರೀ ದೃಷ್ಟಿಯ ಮೇಲೆ ತನ್ನ ಗಮನವನ್ನು ಕೇಂದ್ರೀ 
ಕರಿಸುತ್ತದೆ. 


“ಪಥೇರ್‌ ಪಾಂಚಾಲಿ'ಯಲ್ಲಿ ಗಟಗಟನೆ ಕುಡಿಯು 
ತ್ತಿರುವ ಹಾಲಿನ ಬಟ್ಟ ಲಿನ ಹಿಂಭಾಗದಿಂದ ಅಪ್ಪೂನ 
ಮಗ ಗೋಚರಿಸುವುದನ್ನು ಗಮನಿಸಿ. ದುರ್ಗಾ 
ಅವನನ್ನು ಪ್ರೀತಿಯಿಂದ ನೋಡುತ್ತಾಳೆ. ನಾವು 
ದುರ್ಗನ ಕಣ್ಣುಗಳ ವರೂಲಕ ಅವನನ್ನು ನೋಡುತ್ತೇವೆ. 
ಅವನನ್ನು ನೋಡಿದ ನಂತರ ನಮ್ಮ ದೃಷ್ಟಿ ದುರ್ಗಾಳ 
ಮಂಖದತ್ತ. ತಿರುಗುತ್ತದೆ. ಅವಳ ಪ್ರೀತಿಯೆಲ್ಲಾ 
ಅಪ್ಪೂನ ಬಗ್ಗೆ ಮುಳುಗಿಹೋಗಿರುತ್ತದೆ, ಅಪು ಹಾಲು 
ಕುಡಿಯುತ್ತಾನೆ... ಅವಳು ಶಾಲೆಗೆ ಹೋಗುವುದಿಲ್ಲ. 
ದುರ್ಗ ಹಾಲು ಕುಡಿಯುವುದಿಲ್ಲ... ಈ ಸಂಗತಿಗಳನ್ನೂ 
ದುರ್ಗ ನಮಗೆ ಹೇಳುವುದಿಲ್ಲ. ಅವಳಿಗೆ ಈ ವಿಷಯಗಳ 
ಅರಿವೂ ಇಲ್ಲ. ಆದರೂ ಚಿತ್ರದಲ್ಲಿನ ದುರ್ಗಳೆ ಪಾತ್ರ 
ಈ ಎಲ್ಲ ಅಂಶಗಳನ್ನೂ ಪ್ರತಿಬಿಂಬಿಸುತ್ತದೆ. ಅಪ್ಪು 
ವನ್ನು ಮತ್ತೊಂದು ದೃಷ್ಟಿಯಿಂದ ನೋಡಂವ ಸರ್ವಜಯ 
ಕೂಡ ಅವನನ್ನು ಕೇಂದ್ರ ಆಕರ್ಷಣೆಯಾಗಿಯೇ ಪರಿಗಣಿ 
ಸುತ್ತಾಳೆ. . ಅವಳು ದುರ್ಗಾಳನ್ನು ಸಂಪೂರ್ಣವಾಗಿ 
ನಿರ್ಲಕ್ಷಿಸುತ್ತಾಳೆ. ಅವಳ ಸಾವಿನ ನಂತರವೇ ಹರಿಹರ್‌ 
ಮತ್ತು ಸರ್ವಜಯ ಇಬ್ಬರ ಗಮನವೂ, ತೀವ್ರ ಭಾವನೆ 
ಗಳೂ ದುರ್ಗಳ ಸುತ್ತ ಹರಿಯುತ್ತದೆ. 


ಸತ್ಯಜಿತ್‌ರಾಯ್‌ರವರನ್ನೊಮ್ಮೆ ಸಂದರ್ಶನ 
ವೊಂದರಲ್ಲಿ ಅವರು ಹಿಂಸೆಯನ್ನು ಚಿತ್ರದಲ್ಲಿ ತೋರುವ 
ಔಚಿತ್ಯದ ಬಗ್ಗೆ ಕೇಳಿದಾಗ, ಅದಕ್ಕೆ ಉತ್ತರಿಸುತ್ತಾ 
ಅವರು "ಪಥೇರ್‌ ಪಾಂಚಾಲಿ' ಯಲ್ಲಿ ಹಿಂಸೆಯನ್ನೂ ಬಳಸಿ 
ರುವುದಾಗಿ ಒಪ್ಪಿಕೊಳ್ಳುತ್ತಾರೆ. ಇದು ದೈಹಿಕ ಮಂತ್ರಾ 
ಮಾನಸಿಕವಾದ ಹಿಂಸೆಯೆರಡೂ ಆಗಿದೆ. ' ಮುಖ್ಯವಾಗಿ 
ಇಲ್ಲಿ ಈ ಹಿಂಸೆಯನ್ನು ಆಚರಿಸುವಳು ಸರ್ವೆವಿಜಯ. 
ಚಿತ್ರದಲ್ಲಿ ಬರುವ ಮುದುಕಿ ಇಂದಿರಾ ಠಾಕೂರಾಣಿಯತ್ತ 
ಮತ್ತೂ ಅವಳ ಮಗಳಾದ ದುರ್ಗಳಿಗೆ ತೋರಿಸುವ 


ಅಚಲ 5 


ಪ್ರಕ್ರಿಯೆಯಲ್ಲಿ ಈ ಅಂಶ ಸ್ಪಷ್ಟವಾಗಿ ಎದ್ದು ಕಾಣುತ್ತದೆ, 
ಇವರಿಬ್ಬರೂ ಸವರಾನವಾಗಿ ಶೋಷಿಸಲ್ಪಟವರಂ, 
ದುರ್ಗಾ ಮತ್ತು ಇಂದಿರಾ ಠಾಕೂರಾಣಿಯಿಬ್ಬರ ದೃಷ್ಟಿ 
ಯಲ್ಲೂ ಸರ್ವಜಯ ಅಧಿಕಾರ ಮತ್ತು ಶೋಷಕ ಕೇಂದ್ರ 
ವಾಗಿದ್ದಾಳೆ, ಅವಳು ಇಂದಿರಾ ಠಾಕಕಾರಾಣಿಯನ್ನೂ 
. ಮನೆಯಿಂದ ಹೊರಗಟ್ಟಬಲ್ಲಳು ; ಹಾಗೆಯೇ ದಂರ್ಗಾ 
ಳನ್ನು ನಿಷ್ಟ _ಯೋಜಕಳೆಂದು ಜರಿದು ಮನೆಗೆಲಸದಲ್ಲಿ 
ತೊಡಲ ಬಲಾತ್ಮರಿಸುವಳು. 


ಇಷ್ಟೆಲ್ಲಾ ಆದರೂ ಸರ್ವಜಯಳ ದೃಷ್ಟಿಯನ್ನು 
ಗಮನಿಸಿದಾಗ ಮತ್ತೆ ಮತ್ತೆ ಈ ಹಿಂಸೆಯ ಮೂಲ 
ಮತ್ತು ಕಾರಣವನ್ನು ಅವಳ ಸುತ್ತಮಂತ್ತಲಿನ ಪರಿಸರ 
ದಲ್ಲಿ ಕಾಣುವಂತೆ ಮಾಡುತ್ತದೆ. ಅವಳೂ ಕೂಡ ಆ 
ಪರಿಸರಿದಲ್ಲಿ ಬಲಿಪಶುವೇ ಆಗಿದ್ದಾಳೆ. ದುರ್ಗ ಸರ್ವಜಯಂ 
ಮತ್ತು ಇಂದಿರಾ ಶಠಾಕೂರಾಣಿಯವರ ಕಣ್ಣುಗಳನ್ನು 
ಮತ್ತೆ ಮತ್ತೆ ಒಟ್ಟಾಗಿಯೇ ನೋಡುವಂತೆ ನಮ್ಮನ್ನು 
ಒತ್ತಾಯಿಸುತ್ತದೆ. ಈ ಪ್ರಕ್ರಿಯೆಯಲ್ಲಿ ಆ ಪಾತ್ರಗಳು 
ಒಬ್ಬರನ್ನೊಬ್ಬರು ನೋಡಲಾಗದಂತಹ ದೃಷ್ಟಿ 
ಯೊಂದನ್ನು ನಾವು ನೋಡಲು ಸಾಧ್ಯವಾಗುತ್ತದೆ. 


ಸಾವಕಾಜಿಕ ಸಂಬಂಧಗಳಲ್ಲಿ ಹುಟ್ಟಿ ರಂವ ಹಿಂಸೆಯ 

ಮತ್ತೊಂದು ಮುಖವನ್ನು ದೇವಿ ಚಿತ್ರದಲ್ಲಿ ನೋಡ 
ಬಹುದಂ. ಜವಿಕಾನ್ಹಾರ ಕುಟುಂಬದ ಸೊಸೆ “ದಯಾಳ 
ಕಣ್ಣಿನಲ್ಲಿ ಈ ಹಿಂಸೆಯ ನೋವಿನ ಛಾಯೆಯನ್ನು ಗಂರಂ 
ತಿಸ ಬಹುದು... ವರಾವನ ಕನಸಿನಲ್ಲಿ ಕಾಣಿಸಿಕೊಂಡ 
ದೇವಿಯ ಪ್ರತಿರೂಪವಾಗಿ ನಿಜ ಜೀವನದಲ್ಲೂ ಸೊಸೆ 
'ದಯಾ "ದೇವಿ'ಯ ಸ್ಥಾನ ಆಲಂಕರಿಸಬೇಕಾಗುತ್ತದೆ. 
ಅವಳು ದೇವತೆಯಾಗಿ, ಮಾತ್ರ ಈ ಚಿತ್ರದಲ್ಲಿ ಕಾಣಿಸಿ 
ಕೊಳ್ಳದೆ ಸವರಾಜದ ಮೂಢ ನಂಬಿಕೆಗೆ ಬಲಿಯಾದ ಬಲಿ 
ಪಶುವಾಗಿ ಚಿತ್ರಿತಳಾಗಿದ್ದಾಳೆ. 


ಕಾಳಿ ಆರಾಧಕನಾದ ಜಮೀನ್ನಾರ ಮಾವನು ತನ್ನ 
ಸೊಸೆಯನ್ನು ಕುರಿತು ತಳೆಯಂವ ದ ಓಷ್ಟಿಯನ್ನು ಕೆಲವು 
ವಿಮರ್ಶಕರು ಫ್ರಾಯ್ನನ ಮನೋ ವೈ ೈಜ್ಞಾ, ನಿಕ ವಿಶ್ಲೇಷ 
ಣೆಯ ಪ್ರಭಾವವನ್ನು ಗುರುತಿಸುತ್ತಾರೆ. ಈ ಸಲಹೆ 
ಯನ್ನು: ಪರಾವಂರ್ಶಿಸಬಹುದಾದರೂ, ಇದಕ್ಕೆಂತ 
ಹೆಚ್ಚಿನ ಸಂಬಂಧವನ್ನು ಇಲ್ಲಿ ಕಾಣಬಹುದಾಗಿದೆ. ಅಧಿ 
ಕಾರದಿಂದ ನಿರ್ವಹಿಸಲ್ಪಟ್ಟ ಸಂಬಂಧಗಳೇ ಇಲ್ಲಿ 


ಅಚಲ 6 


ಪ್ರಮಂಖ ಪಾತ್ರ ವಹಿಸುತ್ತವೆ. ಮನೆಯಲ್ಲಿ ತನ್ನ 
ನಿರ್ಣಯವೇ ಅಂತಿಮವೆಂದಂ ನಿರ್ದೇಶಿಸಿ ಅಧಿಕಾರದ 
ಕೇಂದ್ರೀಕೃತ ಶಕ್ತಿಯಾಗಿ ಮೆರೆದರೂ ವಾವ ಸೊಸೆ 
ಯೊಂದಿಗೆ ವರ್ತಿಸುವಾಗ ವರಾಶ್ರ ಅತ್ಯಂತ ನಯ, 
ವಿನಯಗಳ ನಡತೆಯನ್ನು ತೋರಿಸುತ್ತಾನೆ. ಆದರೆ 
ಇಲ್ಲಿ ದಯಾ ಮಾವನ ಕೈಯಲ್ಲಿ ಉಪಕರಣವಾಗಿ ಮಾತ್ರ 
ಬಳಕೆಯಾಗದೆ, ಅವಳ ಪ್ರತಿನಿಧಿಸುವ ಅಧಿಕಾರದ 
ಸಾಕಾರವಾಗಿ ಕೂಡಾ ಚಿತ್ರಿಸಲ್ಪಟ್ಟಿದ್ದಾಳೆ. ಆದ್ದರಿಂದಲೇ 
ಈ ಅಧಿಕಾರವನ್ನು ಸರ್ವಸಮ್ಮತವಾಗಿ, ನ್ಯಾಯಬದ್ಧ 
ವಾಗಿ, ಒಪ್ಪಿಕೊಳ್ಳುವಂತೆ ದಯಾಳ ಹೊಸ ಪಾತ್ರವನ್ನು 
ಎಲ್ಲರೂ ಒಪ್ಪಿಕೊಳ್ಳಲು ಒತ್ತಾಯಿಸಲಾಗುತ್ತದೆ. 
ಅವಳು ಪ್ರೀತಿಶುವ ಮಗುವನ್ನು ಗುಣಮುಖವನ್ನಾಗಿ 
ಮಾಡಲು ದಯಾ ಸೋತಾಗ, ಆ ಮನೆಯ ವಂಶದ 
ಕುಡಿ ನಾಶವಾಗುತ್ತದೆ. ನಂಬಿಕೆಯ ಮೇಲೆ ನಿಂತಿದ್ದ 
ಅಧಿಕಾರಶಾಹಿಯ ಒಟ್ಟು ರಚನೆ ಕುಸಿದು ಬೀಳುತ್ತದೆ. 


“ದೇವಿ” ಚಿತ್ರದಲ್ಲಿನ ದಯಾ ಪ್ರತಿಭಟಿಸುವುದಿಲ್ಲ. 
ಆದರೆ ಚಿತ್ರದ ನಿರೂಪಣೆಯ ಶೈಲಿಯಲ್ಲಿಯೇ ಈ ಪ್ರತಿ 
ಭಟನ ಕಂಡುಬರುತ್ತದೆ. ದಯಾಳ ಪಾತ್ರದಲ್ಲಿ ದೆ ೈವತ್ವದ 
ಆವಾನೆಯಾಗಿದ್ದರೂ ಅವಳಲ್ಲಿ ಸ್ತ್ರೀದೃಷ್ಟಿಗೆ ಕುಂದೇನೂ 
ಬರುವುದಿಲ್ಲ. ಅವಳ ವ್ಯಕ್ತಿತ್ವವನ್ನು ಸಮಾಜದ ಮೂಢ 
ನಂಬಿಕೆಗಳು. ಎಷ್ಟ ರ ಮಟ್ಟಿ ಗೆ ಬಳಸಿಕೊಂಡಿವೆ. 
ಎಂಬದನ್ನು ಗ್ರಹಿಸಲು ಅವಳ ಕೈಯಲ್ಲಿ ಸಾಧ್ಯವಾಗುವುದೇ 


ಇಲ್ಲ. ಆದ್ದರಿಂದಲೇ ಅವಳ ಕಣ್ಣಿನಲ್ಲಿ ದೇವತೆಯ ' 


ಕಣ್ಣುಗಳಲ್ಲಿರಬೇಕಾದ ದೃಷ್ಟಿ ಕಾಣೆಯಾಗಿವೆ. ಆದ್ದ 
ರಿಂದಲೇ ಇಲ್ಲಿನ ಸ್ಥಿತಿಯನ್ನು ಗ್ರಹಿಸುವ ಶಕ್ತಿ ಚಿತ್ರ 
ನಿರೂಪಕನ ದೃಷ್ಟಿಯಲ್ಲಿ ಕಂಡುಬರುತ್ತದೆ. ಆದರೆ 
ಇದನ್ನು ಹೇಗೆ "ಸ್ತ್ರೀ ದೃಷ್ಟಿ' ಎಂದು ಕರೆಯಬಹುದು 
ಎಂಬ ಸಮಸ್ಯೆ ಬರಬಹುದು. ಆದ್ದರಿಂದಲೇ ಈ ಪರಿ 
ಕಲ್ಪನೆಯನ್ನು ವಿವರಿಸಲು ಅಲ್ಲಿನ ಘಟನೆಯನ್ನು ಬಳಸದೆ 
ತಾರ್ಕಿಕ ವಿಶ್ಲೇಷಣೆಗೆ ಹೆಚ್ಚು ಮಹತ್ವ ಕೊಡಲು ಇಷ್ಟ 
ಪಡುತ್ತೇನೆ, ; ಕನ್ನಡಿಯನ್ನು ದೃಷ್ಟಿ ಸುವ ಆ ಕಣ್ಣುಗಳು 
ಆ ಚಿತ್ರದಾಚಿನ ವ್ಯಕ್ತಿತ್ವವನ್ನು ಗ್ರಹಿಸಲು ಅಸಮರ್ಥ 
ವಾಗುವುದರಿಂದ ನಿರೂಪಕನ ನಿರೂಪಣೆಯಲ್ಲಿಯೇ ಸ್ತ್ರೀ 
ದೃಷ್ಟಿಯನ್ನು ಗಂರೂತಿಸಬಹಂದಾಗಿದೆ, 


(17ನೇ ಪುಟಕ್ಕೆ) 


ಗಿ 


“ಎಲ್ಲ ವರ್ಗಕ್ಕೂ ದೊರೆಯಲಿ' 


ಕೇಂದ್ರ ಹಣಕಾಸು ಸಚಿವ ಡಾ. ಮನ್‌ನೋಹನ್‌ ಸಿಂಗ್‌ ಅನರು ಮಂಡಿಸಿದ 1992-93ನೇ ಸಾಲಿನ 
ಬಜೆಟ್‌ನಲ್ಲಿ ದುಡಿಯುವ ಮಹಿಳೆಯರಿಗೆ ವರಮಾನ ತೆರಿಗೆಯಲ್ಲಿ ಸ್ವಲ್ಪ ನಿನಾಯ್ತಿ ತೋರಲಾಗಿದೆ 


ಸಮಾಜದ ವಿವಿಧ ವರ್ಗೆಗಳಿಗೆ ಸೇರಿದ ಕೆಲವರ 
ಅದನ್ನು ಇಲ್ಲಿ ಕೊಡಲಾಗಿದೆ. 


ಅಭಿಪ್ರಾಯಗಳು ವಿಭಿನ್ನ. 


ಪ್ರತಿಕ್ರಿಯೆಯನ್ನು “ಅಚಲ” 


ಕೇಳಿದಾಗ ಬಂದ 


ಹಲವು ರೀತಿಗಳಲ್ಲಿ ವಿಶಿಷ್ಟವಾದ ಈ ಸಾಲಿನ 
ಬಜೆಟ್‌ ಕೆಲವರಿಂದ "ಮನಮೋಹಕ' ಎಂದು ಕರೆಸಿ 
ಕೊಂಡಿದೆ. ಆದರೆ ಅದು ಎಷ್ಟರ ವಂಟ್ಟಿಗೆ ಮೋಹಕ 
ಅಥವಾ ಬಾಧಕ ಎನ್ನುವುದು ಸಧ್ಯದಲ್ಲೇ ವೇದ್ಯವಾಗು 
ತ್ತದೆ. ಪ್ರಸಕ್ತ ವಿಷಯಕ್ಕೆ ಸಂಬಂಧಪಟ್ಟಂತೆ ಎರಡಂ 


ಸಷ 
ಅಂಶಗಳು ಸ್ಟಿಷ್ಟ. 


1. ಏರುತ್ತಿರುವ ಬೆಲೆ ಮತ್ತು ಇಳಿಯ 
ತ್ತಿರುವ. ರೂಪಾಯಿಂಯ ಮೌಲ್ಯವನ್ನು ನೋಡಿದರೆ 
ವಂನಮೋಪಹನ್‌ ಸಿಂಗ್‌ ಅವರ ತೆರಿಗೆ ವಿನಾಯ್ತಿ ಅತ್ಯಂತ 
ಕನಿಷ್ಠ, 


ನಂವಾ' 


2. ಬಜೆಟ್‌ನಲ್ಲಿ ಅಡಗಿರುವ ಕಠಿಣ ಸತ್ಯಗಳನ್ನು 
ನೇರವಾಗಿ ಹೇಳದೆ ಮತ್ತೂ ಮುಂಬರುವ ದಿನಗಳಲ್ಲಿ 
ಜನ ಸಾಮಾನ್ಯರೆಲ್ಲರೂ ಒಳಗಾಗಬೇಕಾಗಿರುವ ಆರ್ಥಿಕ 
ಸಂಕಷ್ಟಗಳನ್ನೂ ತಾತ್ಕಾಲಿಕವಾಗಿಯಾದರೂ ಜನ ಮರೆ 


ಯಂವಂತೆ ಮಾಡಲು ಹಲವು "ಸ್ಟಂಟ್‌'ಗಳನ್ನೂ ಅರ್ಥ 
ಸಚಿವರು ಮಾಡಿದ್ದಾರೆ. ದುಡಿಯುವ ಮಹಿಳೆಯರಿಗೆ 
ನೀಡಿರುವ ಈ ಅಲ್ಪ ವಿನಾಯ್ತಿ ವಿನಾಕಾರಣ ಅಸಮ 


ಧಾನದ ಹೊಗೆಗೆ ಆಸ್ಪದ ನೀಡಿದೆ, ತೀರ ನಿಕೃಷ್ಟ ಸ್ಥಿತಿ 
ಯಲ್ಲಿರುವ ಮಹಿಳೆಯರ ವರವಕಾನವನ್ನು ಹೆಚ್ಚಿಸಂವ 
ಬಗ್ಗೆ ಯಾವ ಯೋಜನೆಗಳೂ ಇಲ್ಲ. ಆದರೆ ತೆರಿಗೆ 
ನೀಡಬಲ್ಲ ಮಹಿಳೆ ಇತರ ಮಹಿಳೆಯರಿಗಿಂತ ಆರ್ಥಿಕ 
ವಾಗಿ ಉತ್ತಮ ಮಟ್ಟದಲ್ಲಿದ್ದಾಳೆಂದುಕೊಂಡರೆ ಈ ತೆರಿಗೆ 
ವಿನಾಯ್ತಿಯಿಂದ ಮಹಿಳೆ, ಮಹಿಳೆಯರಲ್ಲೇ . ಅಂತರ 
ವನ್ನೂ ಬೆಳಸಂವಂತಾಗುವುದಲ್ಲವೇ ? ಜತೆಗೆ ಇಂತಹ 
*ಜನಪ್ರಿಯಂ' ವಿನಾಯ್ತಿಗಳು ನಗರವಾಸಿ ಮಧ್ಯಮ 
ವರ್ಗದ ದುಡಿಯುವ ಮಹಿಳೆಯರನ್ನು. ಸರ್ಕಾರದ; 
ಈಗಿನ ಬಂಡವಾಳಶಾಹಿ ಧೋರಣೆಗೆ ಒಲಿಸಿಕೊಳ್ಳುವತ್ತ 
ನಡೆಯುತ್ತಿರುವ ಪ್ರಯತ್ನಗಳಲ್ಲಿ ಒಂದರಿ, 


ಪ್ರಾಮಾಣಿಕ ಉದ್ದೇಶಗಳನ್ನು ಹೊಂದಿದ್ದರೆ, 
ನಿಜವಾಗಿಯೂ ದುಃಸ್ಥಿತಿಯಲ್ಲಿರುವ ಮಹಿಳೆಯರ 
ಆರ್ಥಿಕ ನೆರವಿಗೆ ಕ್ರಮಗಳನ್ನು ರೂಪಿಸಬಹುದಾಗಿತ್ತು. 
ಅಥವಾ ಈ ವಿನಾಯ ಒಂದೇ ವರಮಾನ ಇರುವ 
ಮಹಿಳೆಗೆ ಅಥವಾ ವಿಧವೆಯರಿಗೆ ವಕಾತ್ರ ಅನ್ವಯಂಸ 
ಬಹುದಿತ್ತು. 


ಅಚಲ 7 


ಒಂದಂತೂ ಸ್ಪಷ್ಟ, ಇದು ನಿಜವಾದ ರೀತಿಯಲ್ಲಿ 
ವಿನಾಯಿಶ್ತಿಯೇ ಅಲ್ಲ, ಇಂದಿನ ಜೀವನ ಮಟ್ಟದ ವೆಚ್ಚ 
ನೋಡಿದರೆ ಬಹಂಶಃ ಎಂತಹ ನಿಗದಿತ ವರವಣನ 
ಹೊಂದಿರುವರೂ ತೆರಿಗೆ ನೀಡುವ ಶಕ್ತಿ ಹೊಂದಿಲ್ಲ. 
ಆದುದರಿಂದ ಇಂತಹ "ಗಿವಿಂಕ್‌' ಗಳು ಜನರ ಮನಸ್ಸನ್ನು 
ಬೇರೆ ಕಡೆಗೆ ತಿರುಗಿಸುವ ಸಾಧನಗಳಾಗುತ್ತವೆಯಷ್ಟೆ, 


ಹೆಚ್‌. ವಿ. ನಬಿರಾಜ್‌ 
ರಿಜರ್ವ್‌ಬ್ಯಾಂಕ್‌ ಉದ್ಯೋಗಿ 


ಢೀ ನ 

ಬಜೆಟ್‌ ' ಪಿನಾಯ್ತಿಯು ಮಧ್ಯಮ ವರ್ಗದ 
ಮಹಿಳಾ ಉದ್ಯೋಗಿಗಳ ದೃಷ್ಟಿಯಿಂದ ಸ್ವಾಗತಾರ್ಹ 
ವಾದರೊ ಇದರ ವ್ಯಾಪ್ತಿಯನ್ನು ಎಲ್ಲ ವರ್ಗದ ಮಹಿಳಾ 
ಉದ್ಕೋಗಿಗಳಿಗೂ ಅನ್ವಯಿಸಿದ್ದರೆ ವಹಿಳಾ ವರ್ಗಕ್ಕೆ 
ಒಂದು ವಿಶೇಷ ಕೊಡುಗೆಯಾಗುತ್ತಿತ್ತು ಈ ಸೌಲಭ್ಯ 
ವನ್ನು ಸ್ವಂತ ಉದ್ಮೋಗಿ ಮಹಿಳೆಯರಿಗೆ ಅನ್ವಯಿ 
ಸಿದ್ದರೆ ಸ್ವಾವಲಂಬಿ ಮಹಿಳೆಯರಿಗೆ ಉತ್ತೇಜನಕಾರಿ 
ಯಾಗುತ್ತಿತ್ತು. ಜೊತೆಗೆ ಇನ್ನೂ ಹೆಚ್ಚು ಮಹಿಳೆಯರು 
ಉದ್ಯೋಗಸ್ಮರಾಗುವ ಅವಕಾಶವಿರುತ್ತಿತ್ತು. ಈ 
ರೀತಿಯ ಅಲ್ಪ-ಸ್ವಲ್ಪ ಸೌಲಭ್ಯಗಳು ಮಹಿಳಾ 
ಎರೋಧಿಗಳ ನಾಲಿಗೆಗಳಿಗೆ ಮತ್ತಷ್ಟು ಚುರುಕಾದ ಟೀಕೆ 
ಗಳಿಗೆ 'ಆಸ್ಪದವಾದರೂ ಮಹಿಳಾ ಅಂದೋಲನದ 
ಬೆಂಬಲಿಗರಿಗೆ ಈ ಸ್ವಲ್ಪ ಸೌಲಭ್ಯಗಳು ಸ್ವಾಗತಾರ್ಹ. 
ಮುಂದೆ ಈ ಸವಲತ್ತುಗಳು ಇತರ ಮಹಿಳಾ ಉದ್ಯೋಗಿ 
ಗಳಿಗೂ ದೊರಕಲಿ ಎಂದು ಆಶಿಸೋಣ. 


— ಸ್ವರ್ಣಕಲಾ ಜಯರಾಮನ್‌ 
ರಿಜರ್ವ್‌ ಬ್ಯಾಂಕ್‌ ಉದ್ಯೋಗಿ 


ಕ i 


ದುಡಿಯುವ ಮಹಿಳೆಗೆ ನೀಡಿರುವ ಈ ರಿಯಾಯಿತಿ 
ಸವಂರ್ಥಿಸುವಂಥಾ ಯಾವ ವಿಚಾರಗಳ ಆಧಾರವನ್ನೂ 


ಅಚಲ 8 


ಹೊಂದಿಲ್ಲ. ಸಂಬಳ ಪಡೆ ವ ಪ್ರತಿಯೊಬ್ಬರನ್ನೂ 
ಆದಾಯ ತೆರಿಗೆಯ ಕಾನೂನು ಸವರಾನವಾಗಿ ಕಾಣಬೇಕು. 


- ಪ್ರೊ! ಹೆಚ್‌. ನಿ. ದ್ವಾರಕಾನಾಥ್‌ 
ಸ ಟ್‌ 
ಈ ಯೋಜನೆ ವೈಚಾರಿಕವಾಗಿಲ್ಲ ನನ್ನ 


ಅಭಿಪ್ರಾಯದಲ್ಲಿ, ಗಂಡಸರನ್ನೂ ಹೆಂಗಸರಿಗೆ ಸಮಾನ 
ವಾಗಿ ಕಾಣಬೇಕು. 

--ಡಾ| ನಿ. ಕುಮುದಿನಿ 

ದುಡಿಯುವ ಗಂಡು-ಹೆಣ್ಣಿನ ಆದಾಯ ತೆರಿಗೆಯು 

ಈ ವ್ಯತ್ಕೌಸ ನ್ಯಾಯವಾಗಿ ಕಾಣುವುದಿಲ್ಲ ಕಾರಣ 

ಹೆಣ್ಣು ದುಡಿಯಂತ್ತಿದ್ದರೆ, ಸಾವಕಾನ್ಯವಾಗಿ ಆಕೆಯ 

ಗಂಡನೂ ದುಡಿಯುತ್ತಿರುತ್ತಾನೆ. ಗಾಗಿ ಕುಟುಂಬದ 

ಒಟ್ಟು ಆದಾಯ ಹೆಚ್ಚಿದ್ದು, ಹೆಚ್ಚು ವೆಚ್ಚ ಮಾಡಲು 

ಸಾಧ್ಯವಿದೆ. ಆದರೆ ದುಡಿಯಂವ ಮಹಿಳೆ ಏಕಾಂಗಿ 

ಯಾಗಿದ್ದು, ಕಂಟುಂಬಕ್ಕೆ ಆಧಾರವಾಗಿದ್ದಲ್ಲಿ ಈ ಆದಾಯ 


ತೆರಿಗೆಯ ವಿನಾಯಿತಿ ನ್ಯಾಯಸಮ್ಮತ. ಹಾಗಾಗಿ 


ದುಡಿವ ಮಹಿಳೆ ಏಕಾಂಗಿಯಾಗುವಳೋ ಇಲ್ಲ 
ವಿವಾಹಿತಳೋ ಎಂಬುದನ್ನು ಈ ರಿಯಾಯಿತಿ ನೀಡು 


ವಾಗ ತೆಗೆದಂಕೊಳ್ಳ ಬೇಕಾದ ಅವಶ್ಯಕತೆ ಇದೆ. 


— ಜಗದೀಶ್‌ ಕುಮಾರ್‌ ಬಿ.ಜಿ. 


ಜೀ 


Po 
rg 
uN 


ಕಾರಣ ದುಡಿವ 
ಕುಟುಂಬದ 


ನ್ಯಾಯ ಸಮ್ಮತವಾಗಿದೆ, 
ಮಹಿಳೆಯ ವೆಚ್ಚಗಳು ಅಧಿಕವಿರುತ್ತವೆ. 
ಅವಶ್ಯಕತೆಗಳನ್ನು ಭರಿಸಲು ಅವಳು ದುಡಿಯುವ ಅಗತ್ಯ 


ಎದೆ. 
— ಸುಗುಣ ಯೊ. ಕುಮಾರ್‌ 


ಸಚಿವರು ತೋರಿಸಿರುವ ಈ ಮೂರಂ ಸಾವಿರ 
ರೂಪಾಯಿಗಳ ವಿನಾಯಿತಿಯ ಹಿಂದಿರುವ ಉದ್ದೇಶ 
ವಾದರೂ ಏನಿರಬಹುದು ? 


ಮೊದಲನೆಯದಾಗಿ, ಆದಾಯ ತೆರಿಗೆ ಕಟ್ಟುವ 
ವಂಹಿಳಾ ಉದ್ಯೋಗಿಗಳ ಸಂಖ್ಯೆ ಒಟು ಪುಹಿಳಾ ವೃಂದ 
ಪರಿಗಣಿಸಿದಾಗ ಅಷ್ಟೇನೂ ಹೆಚ್ಚಲ್ಲ. ಆದ್ದರಿಂದ ಈ 
ಸೌಲಭ್ಯ ಸಿಗುವುದು ಬೆರಳೆಣಿಕೆಯ ಶೇಕಡವಾರು ಮಹಿಳೆ 
ಯರಿಗೆ ಮಾತ್ರ. ಇವರಿಗಿಂತ ಕಡಿಮೆ ದರ್ಜೆಯ 
ಉದ್ಯೋಗಗಳಲ್ಲಿ ತೊಡಗಿರುವ ಹೆಚ್ಚಿನ ಸಂಖ್ಯಯ 
ಮಹಿಳೆಯರಿಗೆ ಇದರಿಂದ ಯಾವ ಪ್ರಯೋಜನವೂ ಇಲ್ಲ, 
ಅಂತೆಯೇ 75 ಸಾವಿರ ರೂಪಾಯಿಗಿಂತ ಹೆಚ್ಚಿನ 
ಆದಾಯದ ಮಹಿಳೆಯರಿಗೂ ಈ ಸೌಲಭ್ಯ ದೊರೆಯಂ 
ವುದಿಲ್ಲ. ಬಹುಶಃ ಅಭಿಪ್ರಾಯ ಮಖುಖಂಡರಂತೆ ವರ್ತಿ 
ಸುವ ಮಧ್ಯಮ ದರ್ಜೆಯ ಮಹಿಳೆಯರನ್ನು ವಶೀಕರಿಸಿ 
ಕೊಳ್ಳುವ ತಂತ್ರ ಇದಾಗಿರಬಹುದೆ ಎಂಬ ಸಂಶಯ 
ಕಾಡುತ್ತದೆ. ಇಷ್ಟೊಂದು ಪ್ರಚಾರದಿಂದ ಇವರಿಗೆ 
ದೊರಕುವ ರಿಯಾಯ್ತಿಯಾದರೂ ಎಷ್ಟು? ಲೆಕ್ಕಾ 
ಚಾರದ ತಾಳೆಯಂತೆ ಬಹುಮಟ್ಟಿಗೆ ಒಂದು ಹಂತದಲ್ಲಿ 
600 ರೂಪಾಯಿ. ಅಂದರೆ ತಿಂಗಳಿಗೆ 50 ಅಥವಾ 
75 ರೂಪಾಯಿ ಈ ಹಂತದ ಉದ್ಯೋಗಿಗಳಿಗೆ ಇದಂ 
ಲೆಕ್ಕಕ್ಕೆ ಬಾರದ ಮೊತ್ತ. ಒಂದು ತುಣಕು ರೊಟ್ಟಿ ಕ 


ಎಸೆದಂತೆ. ಏನೋ ಅಂತಿಮ ಉದ್ದೇಶದಿಂದ ಮಹಾ 
ದೊಡ್ಡ ಕೊಡುಗೆ ಎಂಬಂತೆ ಇದನ್ನೂ ಕೊಡದಿದ್ದರೆ 
ಚೆನ್ನಾಗಿತ್ತೇನೋ ! 


— ನಾಗಮಣಿ ಎಸ್‌. ರಾವ್‌ 


ಹಃ Ne 


23 ಹ 


po 


ದುಡಿಯುವ ಮಹಿಳೆಯರಿಗೆ ದೊರೆತಿರುವ 
ವಿನಾಯ್ತಿಯಿಂದ ಯಾರೂ ಆಸಮಧಾನ ಪಟ್ಟುಕೊಳ್ಳುವ 
ಅಗತ್ಯವಿಲ್ಲ, ಕೊಡಲಿ, ಬಿಡಿ. ,ಈ ದೇಶದಲ್ಲಿ ಸಂಘಟಿತ 


ಕ್ಷೇತ್ರದಲ್ಲಿರುವ. ದುಡಿಯುವ ಮಹಿಳೆಯರ ಸಂಖ್ಯೆ 
ಯಾದರೂ ಏನು ಮಹಾ 


ಆ... 


— ರಾಜಂ 


ಈಚೆಗೆ ಕೇಂದ್ರ ಸರ್ಕಾರದ ಬಜೆಟ್‌ನಲ್ಲಿ ಅನೇಕರ 
ಗಮನ ಸೆಳೆದಿರುವ ಮಹಿಳೆಯರಿಗೆ ನೀಡಿದ ತೆರಿಗೆ 
ವಿನಾಯಿತಿ ಹೊರ ನೋಟಕ್ಕೆ ದೊಡ್ಡ ರಿಯಾಯಿತಿ 
ಯೊಂದನ್ನು ಸರ್ಕಾರ ನೀಡಿದೆ ಎಂಬ ಭಾವನೆ ತರಂತ್ತ 
ದಾದರಂ, ವಾಸ್ತವದಲ್ಲಿ. ಕೇವಲ ಅತ್ಯಲ್ಪ ಮಂದಿಗೆ 
ಅನ್ವಯವಾಗುವ ಸಂಗತಿ ಇದಾಗಿದೆ. ಮಹಿಳಾ 
ಉದ್ಯೋಗಿಗಳೇ ಸಾಕಷ್ಟಿಲ್ಲದ ನಮ್ಮ ದೇಶದಲ್ಲಿ ತೆರಿಗೆ 
ವ್ಯಾಪ್ತಿಗೆ ಬರುವವರ ಸಂಖ್ಯೆಯೇ ಬಹಳ ಕಡಿಮೆ. 
ಇನ್ನೂ ತೆರಿಗೆ ವ್ಯಾಪ್ತಿಗೆ ಬರಂವ ಮಹಿಳಾ ಉದ್ಯೋಗಿ 
ಗಳಲ್ಲೂ ಸಾಕಷ್ಟು ಮಂದಿ ಗರಿಷ್ಠಮಿತಿ 75,000/- 
ರೂಗಳ ಆದಾಯ ಮೀರಿದವರಾದ್ದರಿಂದ ಅವರಿಗೆ ಈ 
ರಿಯಾಯಿತಿ ಸಿಕ್ಕುವುದಿಲ್ಲ. ಹೀಗಾಗಿ ಎಲ್ಲೋ ಕೆಲವರಿಗೆ 
ಅತ್ಯಲ್ಪ ಮಂಡಿಗೆ ಸಿಗುವ ಈ ಕಿರಂ ಸೌಲಭ್ಯ ಕೇವಲ 
ಒಂದು ಪ್ರಚಾರತಂತ್ರ ಆಗಿದೆ ಎನ್ನುವುದು ನನ್ನ ಅನಿಸಿಕೆ. 


ಆದರೆ ಸರ್ಕಾರೆ ತೋರಿಸಿರುವ ಈ ಅತ್ಯಲ್ಪ 

ರಿಯಾಯ್ತಿೀಯನ್ನೂ ಕೆಂಗಣ್ಣಿನಿಂಡ ನೋಡುತ್ತಿರುವ 

ಪುರುಷ ನೌಕರ ವರ್ಗವೂ ಭಾವನಾತ್ಮಕವಾಗಿ ಬದಲಾ 

ವಣೆಗೊಳ್ಳುವತನಕ ಇಂತಹ ರಿಯಾಯ್ದಿಗಳಿಗೆ ಸಾವಕಾ 
ಜಿಕ ಮಹತ್ವ ಲಭಿಸುವುದಿಲ್ಲ. 

--ಎಂ., ಆರ್‌. ಲಕ್ಷ್ಮೀದೇನಿ 

ಕನ್ನಡ ವಿಭಾಗದ ಮುಖ್ಯಸ್ಥರು 

ಆಚಾರ್ಯ ಪಾಠಶಾಲಾ 


ವಾಣಿಜ್ಯ ಕಾಲೇಜು 
ಬೆಂಗಳೂರು-560019 


ಕ್ಷ po 


ಅಚಲ 9 


ಇತ್ತೀಚಿನ ಬಜೆಟ್‌ನಲ್ಲಿ ಕೇಂದ್ರ ಸರ್ಕಾರ ಉದ್ಯೋ 
ಗಸ್ಥ ಮಹಿಳೆಯರಿಗಾಗಿ ಮೂರುಸಾವಿರರೂ ವರೆಗೆ ತೆರಿಗೆ 
ವಿನಾಯ್ತಿಯ ವಿಶೇಷ ಸವಲತ್ತನ್ನು ಪ್ರಕಟಿಸಿದ್ದೇ 
ಹಲವಾರು ಪುರುಷರನ್ನು ದಿಕ್ಕುಗೆಡಿಸಿರುವಂತಿದೆ. 
ಕೆಲವರು ಸ್ತ್ರೀ-ಪುರುಷರ ನಡುವಿನ ಈ ತಾರತಮ್ಯ 
ಅಸಮಾನತೆಯನ್ನು ಹೆಚ್ಚಿಸುವ ಕ್ರಮವೆಂದೂ, ಇಂಥಾ 
ದ್ಡನ್ನು ಪುರುಷರೆಲ್ಲರೂ ಸೇರಿ ವಿರೋಧಿಸಬೇಕೆಂದೂ 
ಹೇಳುತ್ತಿದ್ದಾರೆ. 


ನಮ್ಮ ಸಂವಿಧಾನವು ಹಿಂದುಳಿದ ಜನಾಂಗ, 
ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಹಚ್ಚಿನ ಸೌಲಭ್ಯ, 
ರಿಯಾಯ್ತಿ, ಆದ್ಯತೆ, ಮೀಸಲಾತಿಗಳನ್ನು ಕಲ್ಪಿಸಲು 
ಬದ್ಧವಾಗಿದ್ದು ಅಸವರಾನತೆಯ ವಿರುದ್ಧ ಕೈಗೊಳ್ಳುವ 
ಕ್ರಮಗಳಲ್ಲಿ ಇದೇ ಮೊದಲ ಮೆಟ್ಟಿ ಲಾಗಿರುತ್ತದೆ. ನಮ್ಮ 
ಜನಾಂಗದ ಅರ್ಥ ಸಂಖ್ಯೆಯಷ್ಟಿ ರುವ ಮಹಿಳೆಯರಿಗೆ 
ಸರ್ಕಾರದ ಒಟ್ಟು ಉದ್ಯೋಗದ ಅವಕಾಶಗಳಲ್ಲಿ ದೊರೆತಿ 
ರಂವುದು ಶೇ. 5 ಕ್ಕಿಂತ ಕಡಿವೆ. ಹೀಗಿರುವಾಗ 
ಪುರುಷರು ಅಸಮಾನತೆಯ ಎರುದ್ಧ ಮಾತನಾಡುವು 
ದಾದರೆ, ಎಲ್ಲಾ ಇಲಾಖೆ ಕ್ಷೇತ್ರಗಳಲ್ಲೂ ಸ್ತ್ರೀಯರ 
ಉದ್ಯೋಗವಕಾಶ ಪುರುಷರ ಸಂಖ್ಯೆಗೆ ಸಮಾನವಾಗುವ 
ವರೆಗೂ ಪುರುಷರನ್ನು ಅಭ್ಯರ್ಥಿಗಳೆಂದು ಪರಿಗಣಿಸ 
ಬಾರದುಎಂದಲ್ಲಿ ಅದಕ್ಕೆ ಸಿದ್ಧರಾಗಬಲ್ಲರೆ? ಅಂಥ ಸಮಾ 
ನತೆ ಸಾಧಿಸಿದ್ದಾರೆ ಆಗ ಅವರು ಹೇಳುವಂತೆ ಮೀಸಲಾತಿ, 
ಎನಾಯ್ತಿ ಎಲ್ಲ ಬೇಡವೆನ್ನಬಹುದು. ಅಲ್ಲಿಯವರೆಗೆ 
ಮಹಿಳೆಯರು ತಮ್ಮ ಸವಲತ್ತುಗಳನ್ನು, ಸಂವಿಧಾನದತ್ತ 
ಹಕ್ಕುಗಳು ಪಡೆಯಂಲಾ ಧೈರ್ಯವಾಗಿ ಮುನ್ನಡೆಯಂವು 
ದೊಂದೇ ದಾರಿ. ಎಂದು ನನ್ನ ಅಭಿಪ್ರಾಯ. 
ವೈ. ಎನ್‌. ಆರ್‌. 
ಹೆಚ್‌, ಎ, ಎಲ್‌. ಕಾರ್ಮಿಕರು 


ಅಚಲ 10 


ಬಜೆಟ್‌ ರಿಯಾಯಿತಿ ಯಾರಿಗೂ ಲಾಭದಾಯಕ 
ವಲ್ಲ. ಅನಗತ್ಯವಾಗಿ ಮಹಿಳೆಯರ ಮನದಲ್ಲಿ "ಏನೋ 
ಸೌಲಭ್ಯ ಸಿಕ್ಕಿಬಿಟ್ಟಿ ದೆ” ಎಂಬ ಭಾವನೆ ಮೂಡಿಸುವುದು 
ಇದಾಗಿದೆ. ದೊರೆತಿರಂವ ರಿಯಾಯಿತಿ ವಾತ್ರ ಅತ್ಯಲ್ಪ. 
ಅದೂ ಕೆಲವು ಮಹಿಳೆಯರಿಗೆ ವಕಾತ್ರ.. ದುಡಿಯುವ 
ಕ್ಷೇತ್ರದಲ್ಲಿ ಇರುವ ಮಹಿಳೆಯರ ಸಂಖ್ಯೆ ಅತ್ಯಲ್ಪ. 
ಅದರಲ್ಲಿಯೂ ತೆರಿಗೆ ವ್ಯಾಪ್ತಿಗೆ ಬರುವವರ ಸಂಖ್ಯೆ 
ಇನ್ನೂ ಕಡಿಮೆ. ಕೊಟ್ಟ ಸೌಲಭ್ಯ ಎಲ್ಲ ವರ್ಗದ 
ದುಡಿಯುವ ಮಹಿಳೆಯರಿಗೆ. ಅನ್ವಯಿಸಬೇಕಾಗಿತ್ತು. 
ಉದ್ಯೋಗಸ್ಥ ಮಹಿಳೆಯರಲ್ಲಿ ತಾರತಮ್ಯ ಮಾಡಿದುದಂ 


ಸರಿಯಲ್ಲ, 


— ತಾರೆ 


ಚ [1 


ಹಿಳಾ ಉದ್ಯೋಗಿಗಳಿಗೆ ರಿಯಾಯಿತಿ 
ಕೊಟ್ಟದ್ದು ಸರಿಯಲ್ಲ... ಉದ್ಯೋಗ ಕ್ಷೇತ್ರದಲ್ಲಿನ 
ಮಹಿಳೆಯರಿಗೆ ಪ್ರೋತ್ಸಾಹ ನೀಡಲೂ ಹಾಗೂ ದಂಡಿಮೆ 
ರಂಗಕ್ಕೆ ಹೆಚ್ಚು ಮಹಿಳೆಯರನ್ನು ಆಕರ್ಶಿಸಲು ಈ 
ರಿಯಾಯಿತಿ ತೋರಿರಬಹಂದೂ.. ಆದರೆ ಮಹಿಳೆಯರಿ 
ಗೇಕೆ ಈ ರಿಯಾಯಿತಿ? ಪುರುಷರಿಗೇಕೆ ಬೇಡ? ನಮ್ಮಲ್ಲಿ 
ಅನೇಕ ಮನೆಗಳಲ್ಲಿ: ಪುರುಷ ಮಾತ್ರ ದುಡಿಮೆ ಇಡೀ 
ಕುಟುಂಬವನ್ನು ನೋಡಿಕೊಳ್ಳುತ್ತಾನೆ. . ಸ್ತ್ರೀ ದುಡಿವ 
ಮನೆಗಳಲ್ಲಿ: ಸಾಮಾನ್ಯವಾಗಿ ಸ್ಟ್ರೀ- ಪುರುಷರಿಬ್ಬರೂ 
ನೌ ಕರಿಯಲ್ಲಿರುತ್ತಾರೆ. ಏಕಾಂಗಿಯಾಗಿ ದುಡಿಯುವ 
ಪುರುಷನಿಗೆ ಏನೂ ಸವಲತ್ತೂಗಳಿಲ್ಲ.  ಆದೆರೆ ದಂಪತಿ 
ದುಡಿವಾಗ ಹೆಣ್ಣಿಗೆ ವಾತ್ರ ಈ ಸೌಲಭ್ಯ, ಏಕೆ ಈ 
ತಾರತಮ್ಮ ? 


-- ಪುಸ್ತಕ ವಿಮರ್ಶೆ 


ಎರಡು ಕವನ ಸಂಕಲನಗಳು 


ಈ ಬಿ. ಎಸ್‌. ವಿಜಯಲಕ್ಷ್ಮಿ 


ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಕಾವ್ಯಕ್ಕೆ ವಸ್ತು 
ವಾಗುತ್ತಿದ್ದಂತಹ ಉಪಮೆ, ಪ್ರತಿಮೆಗಳಾಗುತ್ತಿದ್ದಂತಹ 
ಅಂಶಗಳಿಗೂ ಈಗಿನ ಸಾವಂಗ್ರಿಗಳಿಗೂ ಇರುವ ಅಂತರ 
ನನಗೆ ಯಾವಾಗಲೂ ಕುತೂಹಲವನ್ನು ಮೂಡಿಸುತ್ತದೆ, 
ಅಂಚೆಡಬ್ಬಿ. ಕಸದಬುಟ್ಟೆ, ತಿಪ್ಪೆಯಂತಹ ವಸ್ತುಗಳನ್ನೂ 
ಆಧರಿಸಿ ಕವನ. ರಚಿಸುವ ಕವಿಗಳಿದ್ದಾರೆ. . ವಸಂತ 


ಕಲ್‌ಬಾಗಲ್‌ ಅವರ ಕವನಗಳ ವಸ್ತುಗಳೂ ಅಂತೆಯೇ 
ನಮಗೆ ಚಿರಪರಿಚಿತವಾದದು. ಚೆಂಡು, ಬಣ್ಣ, ಕುರ್ಚಿ 
ಷಾಟ್‌ಗನ್‌, ಟಾನಿಕ್‌ಗಳೂ ಇವರ ಕವನ ಸಂಕಲನದಲ್ಲಿ 
ಸ್ಥಾನ ಪಡೆದುಕೊಂಡಿರುವುದು ಕವಿ ಹೇಗೇ ಸಾಮಾನ್ಯ 
ಸಾಮಾಗ್ರಿಗಳಲ್ಲೂ ಅಸಮಾನ್ಯತೆಯನ್ನು ಕಾಣಲು ಯತ್ನಿ 
ಸಿದ್ದಾರೆನ್ನುವುದಕ್ಕೆ ಸಾಕ್ಷಿಯಾಗುತ್ತದೆ. 

ಪೂರ್ಣಿಮಾ ಅವರಿಗಿಂತ ಭಿನ್ನರಾಗುತ್ತಾರೆ. 


ಈ ದಿಕ್ಕಿನಲ್ಲಿ 


*ಪ್ರಮದ'--ವಸಂತಕಲ್‌ಬಾಗಲ್‌ 
ಜೇನುಗೂಡು ಪ್ರಕಾಶನ 
ಜೆಂಗಳೂರು-9. 


ಸಮಕಾಲೀನ ಸಂಗತಿಗಳಿಗೆ ಸ್ಪಂದಿಸುವ ಸಂವೇದನೆ 
ಹೊಂದಿರುವ ವಸಂತ ಅವರು ತಮಗೆ ಅನ್ನಿಸಿದ್ದನ್ನು 
ನಿರ್ಭಿಡೆಯಿಂದ ಹೇಳಬಲ್ಲರು. ಬರವಣಿಗೆಯಲ್ಲಿ ಈ 
ದಿಟ್ಟತನ ಈಗಾಗಲೇ: ಬರಹಗಾರ್ಶಿಯರಿಗೆ ಸಂಲಭ 
ವಾಗಿರುವ ಸಂಗತಿಯಾಗಿದೆ. ನೀಳ್ಕೆಗ್ಗ, ಚೆಂಡುಗಳು, 
ಮಧುಪ, ಹೀಗೊಂದು ಚಿಂತೆ ಕವನಗಳು ಕವಿ ಹೇಗೆ 
ಮುಕ್ತವಾಗಿ ಮಾತನಾಡಬಲ್ಲರೆಂಬುದಕ್ಕೆ ದ್ಯೋ ತಕ 
ವಾಗಿವೆ. 


ಆದರೆ ಮಬಕ್ತ ಅಭಿವ್ಯಕ್ತಿಯೇ ಕವನವಾಗುವುದಿಲ್ಲ. 
ಆ ದಿಸೆಯಲ್ಲಿ ಗಾಳಿಗೋಪುರ, ಪ್ರಕೃತಿ-ಸ್ಪಂದನ, ಈ 
ಶತಮಾನದವಳಂ, ಪ್ರಮದ, ಶಿಸ್ತಾಸನ, ಮೊದಲಾದ 
ಕವನಗಳು ಕವಿಗೆ ಹೇಗೆ: ವಾಾರ್ಗದರ್ಶಕವಾಗಬಲ್ಲದು, 
ಬಣ್ಣ ಬಣ್ಣದ ಕನಸು ಕಾಣುತ್ತಾ ಕುಳಿತವಳಿಗೆ ಕಠೋರ 
ವಾಸ್ತವದ ಪರಿಚಯವನ್ನು ಮಾಡಿಕೊಡುವ 


ಪೊದೆಯ ಹಿಂದೆ ಸದ್ದಾಗಿ । ಬೆಚ್ಚಿ ತಿರುಗಿದಾಗ 
ಚಿಗುರು ಎಲೆಗಳ ಹಿಂದೆ | ನಾಯಿಂಗಳೆರಡು । 
ಕುಳಗುಡುತ್ತಿದ್ದವು (ಗಾಳಿ ಗೋಪುರ) 


ಎಂಬ ಸಾಲುಗಳು ಪ್ರೇಮದ ಒಂದು ಮುಖವನ್ನು 
ಕಾಣಿಸುವ “ಪ್ರಮದ' ಕವನದ 


ಸಮಾಜ ನಿನ್ನನ್ನು 1 ಮನಸಿಜನನ್ನಾಗಿ 


ವಶೀಕರಿಸಿದ ನಾನು | ಪ್ರಮದ 
ಎಂಬ ಸಾಲುಗಳು, ಎರಡು ತಲೆ ಮಾರಿನ ಅಂತರವನ್ನು 


ಆಭಿವ್ಯಕ್ತಿಸುವ "ಶಿಸ್ತಾಸನ' ಕವನದ 


ತೂಕಡಿಸಲೂ ಆಗದ ಈ ಮೋಟು ಬೆನ್ನಿನ ಶಿಸ್ತಾ 
ಸನದಲ್ಲಿ ಹಿಡಿದಿಡಲಾದೀತೇ ಹಗಲುಗನಸು ಕಾಣುವ ನನ್ನ 
ಮನಸ್ಸನ್ನು ಎಂಬಂತಹ ಸಾಲುಗಳು ಕವನಗಳನ್ನು ಧ್ವನಿ 
ಪೂರ್ಣವೆನಿಸಬಲ್ಲದು. ಕಾವ್ಯದ ಈ ರಹಸ್ಯವನ್ನು 
(ಧ್ವನಿಪೂರ್ಣವಾಗಿಸುವ) ಅರಿಯದೇ ಬರೆದಿರುವ ಮತ್ತೆ 
ಬಂದಿತೇ ಹಬ್ಬ, ಕಲಿಯುಗದ ಧರ್ಮ, ಕಿವಿಮಾತು 
ಕವನಗಳು ವಾಚ್ಯವಾಗಿಯೂ, "ಏನೇ ಏನ್ಸಮಾಚಾರ' 
ಕವನ ವಾಚಾಳಿಯಾಗಿಯೂ ಅರ್ಥ ಸ್ವಾರಸ್ಯವನ್ನು 
ಕಳೆದುಕೊಂಡುಬಿಡುತ್ತದೆ. 


ಅಚಲ 11 


ಅಭಿವ್ಯಕ್ತಿಯ ಕ್ರಮದಲ್ಲಾಗಲೀ ವಸ್ತುವಿನ ಆಯ್ಕೆ 
ಯಲ್ಲಾಗಲೀ ವಸಂತ ಅನನ್ಕರಾಗಿದ್ದಾರೆ. ವಿವಿಧತೆ 
ಯಲ್ಲೂ, ಏಕತೆಯನ್ನು ಸಾರುವ “ಬಣ್ಣದ ಕತೆ” “ಗಾರ್ಬಿ 
ಗೊಂದು ಸಾನೆಟ್‌, ಸತ್ತ ಶಿಶಂವನ್ನು ಕುರಿತು ಬರೆದ 
"ಎಕ್ಟ್ರಾ ಟೆರೆಸ್ಟ್ರಿಯಲ್‌' ಮೊದಲಾದ ಕವನಗಳು ಅದಕ್ಕೆ 
ದ್ಯೋತಕವಾಗಿವೆ. ಆದರೆ  ಕಾವ್ಯದಲ್ಲಿರಬೇಕಾದ 
ವ್ಯಂಗ್ಯಾರ್ಥಕ್ಕೆ ಒತ್ತಿ ಸಿಗದೇ ಅವುಗಳು ಬರಿಯ ಹೇಳಿಕೆ 
ಗಳಾಗಿಬಿಟ್ಟಿವೆ. ; 


ನಿಸ್ಸಂಕೋಚ, ನಿರ್ಭೀತಿಗಳು 
ವಾದರೂ ಅಷ್ಟರಿಂದಲೇ ಉತ್ತಮ ಕವನಗಳು ಸ್ಮಷ್ಟಿ 
ಯಕಾಗಲಾರವು. ಈ ದಿಸೆಯಲ್ಲಿ ನೋಡಿದಾಗ ಈ ಶತ 
ವಕಾನಗಳು, ಪ್ರಮದ, ಗಾಳಿಗೋಪುರ, ಅ-ವಂರ 
ಪ್ರೇಮ ಮೊದಲಾದವು ಕಾವ್ಯ ಮಾಧ್ಯಮದ ಮೇಲೆ 
ಕವಿಗಿರುವ ಹಿಡಿತವನ್ನು ತೋರಿಸುತ್ತವೆ. ಇದನ್ನು 
ಪೂರ್ಣ ಪ್ರಮಾಣದಲ್ಲಿ ಸಾಧಿಸಿಕೊಂಡು ಹೋದರೆ 
ವಸಂತ ಅವರು ಕನ್ನಡದ ಮತ್ತೊಬ್ಬ ಉತ್ತಮ ಕವಿ 
ಯಾಗಬಲ್ಲರು ಎನಿಸಂತ್ತದೆ. 


“ನೋವಿನಲ್ಲೂ ನಲಿವುಂಡ”ಿ........ 
ವಿಷಾದ, ಅನುಕಂಪ, ಪ್ರೇಮಾಸಕ್ತಿ, ಅನುವರಾನ, 
ಆತಂಕ, ಮೊದಲಾದ ಭಾವನೆಗಳಿಂದ ಕೂಡಿದ ಕವನ 
ಗಳನ್ನು ಕಾಣಬಹುದಾದ ಟಿ. ಸಿ. ಪೂರ್ಣಿಮಾ ಅವರ 
“ಹಾದಿಬದೆಯ ಹದಿಬದೆ' ಸಂಕಲನದಲ್ಲಿ ಹೂವು, 
ಬೆಳದಿಂಗಳು, ಇಬ್ಬನಿ, ಕಾವಂನಬಿಲ್ಲು, ಮೋಡವೇ 
ಮೊದಲಾದ ಸೃಷ್ಟಿಯ ವಿವಿಧ ಅಂಗಗಳು ಪ್ರತಿಮೆ 
ಯಾಗಿಯೋ  ಸಂಕೇತಗಳಾಗಿಯೋ ಬಳಕೆಯಾಗಿರು 


ವುದನ್ನು ನೋಡಿದಾಗ ಕವಿ ಸುಕುಮಾರತೆಯನ್ನು ಹೆಚ್ಚು 
ಮೆಚ್ಚುತ್ತಾರೆ ಎನಿಸುತ್ತದೆ. ಸುಖ, ಸಂತೋಷದ 


ಅಪೇಕ್ಷೆ ಇಲ್ಲಿ ತುಂಬಿಕೊಂಡಿದೆ.  ಮಣ್ಗೆಂಬ ಹೆಣ್ಣಿನ 
ಸಹನಾಶೀಲತೆಯ ಬಗ್ಗೆ ತುಂಬ ಅಭಿಮಾನ ತಳೆದಿರುವ 
ಕವಿ ಎಲ್ಲಿಯೂ ಕಾಣುವುದು "ನೋವಿನಲ್ಲೂ ನಲಿವುಂಡ 
ಸುಖವನ್ನು' (ಮಣ್ಣ ಮುಖಗಳು) 


ಸಾ ಿಗತಾರ್ಹ 


ಅಚಲ 12 


ಈ ಅಪೇಕ್ಷೆ ಪ್ರೇಮದ ಕಡೆಗೂ ತಿರುಗುತ್ತದೆ. 
ಬಹಿರಂಗದಲ್ಲಿ 'ಗವೈನಿಸಂವ ಮೌ ನವಿದ್ದರೂ' (ಗೆಳೆಯ 
ನಿಗೆ ಅಂತರಾಳದ ಕಡಲಿನ ಭೋರ್ಗರೆತ ಮೊರೆಯು 
ವುದು "ಪ್ರೇಮ ಸಂಧೆಗಾಗಿಯೇ'  (ಮೋಡವಾಗ 
ಲಾರೆಯಾ ?), ಹೃದಯವಿನ್ನು ಎಚ್ಚರ, ಕೆಂಪುದೀಪದ 
ಹಂಡುಗಿ, ನಲ್ಲನಿಲ್ಲವಲ್ಲ, ಇಬ್ಬನಿಯ ಕಂಬನಿ ಮೊದಲಾದ 
ಕವನಗಳು ಧ್ವನಿಸುವುದೂ ಇದನ್ನೇ. ಇವನ್ನು 
ನೋಡಿದರೆ ಈ ಕವನ ಸಂಕಲನದ ಸ್ಥಾಯಿ ಒಲವಿಗಾಗಿ 
ಹಂಬಲಿಸುವುದೇ ಆಗಿದೆ ಎನ್ನಿಸುತ್ತದೆ. 


ಹಾದಿಬದೆಯ ಹದಿಬದೆ 
ಬಿ, ಸಿ. ಪೂರ್ಣಿಮಾ; 


ಲಿಪಿ ಪ್ರಕಾಶನ 
ಬೆಂಗಳೂರು-44 


“ಹಾದಿಬದೆಯ ಹದಿಬದೆ' ಒಂದು ಒಳ್ಳೆಯ ಕವನ 
ವಾಗಿದ್ದರೂ ಭಾಷೆ, ಭಾವ, ಲಯವನ್ನು ಹೊಂದಿಕೊಂಡು 
ಪ್ರತಿಮಾ ವಿಧಾನದ ಮೂಲಕ ಅಭಿವ್ಯಕ್ತವಾಗಿರುವ 
“ಅನಾಥಾಶ್ರಮದ ಹಂಡುಗಿಯರು' ಈ ಸಂಕಲನದ 
ಉತ್ತಮ ಕವನವೆಂದು ನನ್ನ ಅನಿಸಿಕೆ. ಹೂವನ್ನೇ 
ಪ್ರತಿಮೆಯಾಗಿ ಮಾಡಿಕೊಂಡಿರುವ ಈ ಕವನ ಒಂದಂ 
ಹತಾಶ ಜೀವನದ ಪರಿಚಯವನ್ನು ಚಿತ್ರವತ್ತಾಗಿ ಮಾಡಿ 
ಕೊಡುತ್ತದೆ. 


ಎದೆಯ ಹೊಂಗನಸನೆಲ್ಲ ! 

ವಿಧಿಯ ಹೋಮಾಗ್ಗಿಗಿತ್ತು 

ನಿಸರ್ಗ ದೇವಿಗಾಹುತಿ ನೀಡುತ್ತವೆ । 
ಮೆಲ್ಲನೆ ಮಣ್ಣಿಗಂರಂಳುತ್ತವೆ, 


ಎಂಬ ಮಾತುಗಳಲ್ಲಿರುವ ವಿಷಾದ ಮೌನವಾಗಿಯೇ 
ಮನ ತಟ್ಟುತ್ತದೆ, ಇಲ್ಲಿಯೂ ಕವನದ ಆಶೆಯು ಪ್ರೀತಿ 
ಯಿಂದ ಬದುಕನ್ನು ಸಫಲ ಮಾಡಬಹುದೆಂಬುದೇ ಆಗಿದೆ" 


ಬದುಕಿನ ಅನೇಕ ಮುಖಗಳನ್ನು ಕಾಣಂವ 
“ಕಣ್ಣಿರುವ ಕವಿ' ಹಾಸಿಗೆ ಇರುವಷ್ಟೇ ಕಾಲು ಚಾಚುವುದೇ 
ರಕ್ಷೆ' (ಹಾಸಿಗೆ ಇರುವಷ್ಟು) ಎಂಬ ಅಲ್ಪ ತೃಪ್ತಿಯನ್ನು 
ವ್ಯಕ್ತಪಡಿಸುತ್ತಲೇ ಹುಣ್ಣಿಮೆಯನ್ನೇ ತಬ್ಬುವ ಗಾಳಿ 
ಪಟವಾಗಿ ಹಾರುವ ಆಕಾಂಕ್ಷೆಯನ್ನೂ ಕಾಣಿಸುತ್ತಾರೆ, 
ಇದರಲ್ಲಿ ಯಾವುದು ನಿಜ ? ಎಂಬ ಪ್ರಶ್ನೆಯೇಳುತ್ತದೆ. 
ಇಂತಹ ಸಂದಿಗ್ಧ ಜ್ವಾಲಾಮುಖಿ, ಶೋಧ ಕವನಗಳಲ್ಲೂ 
ಕಾಣುತ್ತದೆ. *ಜ್ವಾಲಾವಿಖಿ" ಒಂದು ಭಾವಗೀತೆ 
ಯಂತಹ ಕವನವಾದರೂ ತೇಲುತಿಹಂದೇ ಸೋಲುತಿಹುದೆ 
ಎಂಬ ಸಂಶಯಾತ್ಮಕವಾದ ನುಡಿಗಳಿಂದ ಕವಿಯ ನಿಲುವು 
ಏನು ಎನ್ನುವುದನ್ನು ತಿಳಿಯುವುದು ಕಷ್ಟ ವಾಗುತ್ತದೆ. 

ಕೆಲವು ಕವನಗಳಲ್ಲಿ ವಕಾತಿನ ಜೋಡಣೆಯಲ್ಲಿ 
ಗದ್ಯದ ಧಾಟಿ ಅಲ್ಲಲ್ಲಿ ನಂಸಂಳುವುದರಿಂದಾಗಿ ಕಾವ್ಯದ 
ಬಂಧ ಶಿಥಿಲವಾಗಿಬಿಟ್ಟಿದೆ. ಉದಾ ; ಶೋಧ, ಆತ್ಮ 
ಕಥನ, ಇತ್ಯಾದಿ, "ಕಣ್ಣ ತಬ್ಬಲು ರಪ್ಪೆ' ಎಂಬ 
ಕವನದ ಕೊನೆಯ ನುಡಿ, ಎದೆಯ ಭಾವಗಳೆಲ್ಲಾ ೭! 
ಮೊದಲ ವರೂರು ನುಡಿಗಳ ಅರ್ಥವನ್ನು ಹಿಡಿದಿರಿಸಿ 
ಆವು ಅನಗತ್ಯ ಎನಿಸುವಂತೆ ಮೂಡುತ್ತವೆ, ಕವನದ 


ಯಾವುದೇ ಒಂದಂ ಸಾಲನ್ನು ತೆಗೆದರೂ ಇಡೀ ಕವನವೇ 
ಕುಸಿದು ಬೀಳಂತ್ತದೆ ಎನಿಸುವಂತಹ ಬಿಗಿಯನ್ನು ಸಾಧಿಸಿ 
ಕೊಳ್ಳಬೇಕಾದ ಅಗತ್ಯ ಕವಿಗಿದೆ. ಕವನಗಳಿಗಿರಬೇಕಾದ 
ಒಳಲಯವೊಂದು ಇಲ್ಲಿ ಅಪರೂಪವಾಗಿ ಕಾಣಸಿಗುತ್ತದೆ. 
ಉದಾ : ಅನಾಥಾಶ್ರಮದ ಹುಡುಗಿಯರು' «ಹೃದಯ 
ಎನ್ನು ಎಚ್ಚರ' ಇತ್ಯಾದಿ. 


ಗೊ, ರು. ಚನ್ನಬಸಪ್ಪ ಅವರು ಗಮನಿಸಿರುವಂತೆ 
ಟಿ. ಸಿ. ಪೂರ್ಣಿಮಾ ಅವರು ಎಲ್ಲಿಯೂ ಉದ್ವೇಗಕ್ಕೆ 
ಒಳಗಾಗಿಲ್ಲ. ಪ್ರಾಯಶಃ ಆ ಭಾವ ತೀವ್ರತೆಯ ಕೊರತೆ 
ಯಿಂದಾಗಿಯೇ ಕವನದ ಶಿಲ್ಪ ಸಡಿಸಲಾಗಿದೆಯೇ 
ಹೆಚ್‌, ಎಸ್‌. ವೆಂಕಟೇಶ್‌ಮೂರ್ತಿ 
ಯವರು ಸೂಚಿಸಿರುವಂತೆ ಕವಿತೆಗೆ ಒದಗಿ ಬರುವ 
ನಾವೀನೃವನ್ನು ಪ್ರಾಪ್ತಿ ವಾಾಡಿಕೊಂಡಂ ಭಾವವನ್ನು 
ಭಾಷೆ ಮತ್ತು ಲಯಕ್ಕೆ ಒಗ್ಗಿ ಸಿಕೊಳ್ಳುವಲ್ಲಿ ಎದುರಾಗುವ 
ತೊಡುಕನ್ನು ನಿವಾರಿಸಿಕೊಂಡರೆ ಪೂರ್ಣಿವರಾ ಅವರು: 
ಭರವಸೆಯನ್ನು ಮೂಡಿಸಂಷ ಕವಿಯಾಗಬಲ್ಲರು. 


ಎನಿಸುತ್ತದೆ. 


ಚ 


| ಕಾನೂನು ಸಲಹೆ | 


Kol 


ದತ್ತು ಸ್ವೀಕಾರಕ್ಕೆ ಅವಕಾಶ 


44 ಹೇಮುಲತಾ ಮಹಿಷಿ 


ಶ್ನೆ: ಅವಿವಾಹಿತ ಮಹಿಳೆಯರಿಗೆ ಮಕ್ಕಳನ್ನು ದತ್ತು ತೆಗೆದಂಕೊಳ್ಳ ಲು ಇರಂವ ಕಾನೂನಿನ ಅವಕಾಶಗಳೇನಂ ? 
ಉ : ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ಅವಕಾಶವಿರಂವುದು ಹಿಂದೂ ಕಾನೂನಿನಲ್ಲಿ ಮಾತ್ರ. 1956ರ ಹಿಂದೂ 


ದತ್ತಕ ಅಧಿನಿಯಮ ಜಾರಿಗೆ ಬರುವ ಮೊದಲಂ ವಂಹಿಳೆಯರಿಗೆ ತಾವೇ ದತ್ತು ತೆಗೆದುಕೊಳ್ಳಲು ಅವಕಾಶ 
ವಿರಲಿಲ್ಲ, 1956 ರ ನಂತರ ಅವಿವಾಹಿತ ಮಹಿಳೆಯರಿಗೆ, ವಿಚ್ಛೇದನ ಪಡೆದ ಮಹಿಳೆಯರಿಗೆ, ವಿಧವೆ 
ಯರಿಗೆ ತಮ್ಮ ಹೆಸರಿನಲ್ಲಿಯೇ ತಮಗಾಗಿ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ಅವಕಾಶವಿದೆ. : 


ಪ್ರಶ್ನೆ : ಅವಿವಾಹಿತ ಮಹಿಳೆಯೊಬ್ಬಳು ಮಕ್ಕಳನ್ನು ದತ್ತಿ ತೆಗೆದುಕೊಂಡರೆ ನಂತರ ಮದುವೆಯಕಾಗಂವ ಅವಕಾಶ 


ದೊರೆತರೆ ಮದುವೆಯಾಗಲು ಬರುತ್ತದೆಯೇ ? 


ಉ : ಅವಿವಾಹಿತ ಮಹಿಳೆ ಮಕ್ಕಳನ್ನು ದತ್ತು ತೆಗೆದುಕೊಂಡ ನಂತರ ವಿವಾವವಾಗಲು ಕಾನೂನಿನಲ್ಲಿ ಯಾವ ಅಡ 


ತಡೆಯೂ ಇಲ್ಲ. 


ಆದರೆ ಅವಳ ಪತಿಯು ಆ ಮಗುವಿಗೆ ತಂದೆಯಾಗುತ್ತಾನೆ ಎಂದು ಕಾನೂನು ದತ್ತು 


ತಿಳಿಸುತ್ತದೆ. ಎಂದರೆ, ಅವನ ಆಸ್ತಿಯ ಬಗ್ಗೆ ಆ ಮಗುವಿನ ಹಕ್ಕು, ಅವನ ಸ್ವಂತ ಮಗು ಅಥವಾ ಅವನ 


ಮಗುವಿನ ಹಕ್ಕಿನಂತಿರುವುದಿಲ್ಲ. 


ಅಚಲ 13 


ಈ ಲೇಖಕಿಗೆ ಹೋರಾಟವೇ ಉಸಿರು 


ಕಳೆದ ಜೂನ್‌ ತಿಂಗಳಲ್ಲಿ ಅದೊಂದು. ಅಪೂರ್ವ 
ಸಂದರ್ಭ. ' ಕರ್ನಾಟಕ ಸಾಹಿತ್ಯ ಅಕಾಡವಿಂಯ 
ಯೋಜನೆಯೊಂದರ ಉದ್ಭಾಟನೆ. ಬಂಗಾಳಿ ಲೇಖಕಿ 
ಯೊಬ್ಬರಿಂದ. ಸಾಹಿತ್ಯದಲ್ಲಿ ಮಹಿಳಾ ಧ್ವನಿಯನ್ನು 
ಆಂಚಿಗೆ ನೂಕಲಾಗುತ್ತಿದೆಯೆಂಬ ಕೂಗಿನ ನಡುವೆ ಲೇಖಕಿ 
ಯೊಬ್ಬಳಿಂದ ಕನ್ನಡ ಸಾಹಿತ್ಯದ ಪುನರ್‌ ಮೌ ಲ್ಕೀಕರಣ 
ಯೋಜನೆಯ ಉದ್ಭಾಟನೆ ; ಅದು ಬಂಗಾಳಿಯ 
ಪ್ರಖ್ಯಾತ ಲೇಖಕಿ "ಮಹಾಕ್ಟೇತಾಜೇವಿ? ಯವರಿಂದ. 
ಈ ಲೇಖಕಿಯ ಆಗಮನದ ಮುನ್ಸೂಚನೆಯನ್ನು ಕೆಲವು 


ದಿನಗಳ ವರುಂಚೆಯೇ ತಿಳಿದ ನಾವು ಕೆಲವು ಗೆಳತಿಯರು 
ಆಕೆಯ ಬರವಣಿಗೆಗಾಗಿ, ಆಕೆಯ ವರಾಹಿತಿಗಾಗಿ ಸಾಕಷ್ಟು 


ತಡಕಾಡಿದೆವು ; ಸ್ವಲ್ಪ ಸಂಗ್ರಹಿಸಿದೆವು. ಕಡೆಗೆ ಆಕೆ 
ಬೆಂಗಳೂರಿಗೆ ಕಾಲಿಟ್ಟ ದಿನವೇ "ಅಚಲ' ಪರವಾಗಿ 
ಕೆಲವು ಘಂಟೆಗಳ ಸಂಭಾಷಣೆ -ಆಕೆಯ ಬಹುಮುಖ 
ವ್ಯಕ್ತಿತ್ವವನ್ನು ಪರಿಚಯಿಸುವುದಿಲ್ಲವಾದರೂ ಆ ಕೆ ಯಿ 
ಕೆಲವೊಂದು ಆಲೋಚನೆಗಳನ್ನು ಇಲ್ಲಿ ದಾಖಲಿಸಲು 
ಪ್ರಯತ್ನಿಸಿದ್ದೇವೆ : 


ಮಹಾಶ್ವೇತಾದೇವಿ ಹುಟ್ಟಿದ್ದು ಢಾಕದಲ್ಲಿ 
1926ರಲ್ಲಿ. ಆದರೆ ಅವರು ಬಂಗಾಳದ ವಿಭಜನೆಯ 
ಪ್ರಕ್ರಿಯೆಯಲ್ಲಿ ಅಸಂಖ್ಯಾತ ಬಂಗಾಳಿಗಳಿಗೆ ಎದುರಾದ 
ಯಾತನೆಗಳಲ್ಲಿ ಒಳಗಿದವರಲ್ಲ. ಅವರ ತಂದೆ. ತಾತ. 
ಮುತ್ತಾತರಂದಿರೆಲ್ಲ ಬ್ರಿಟಿಷ್‌ ಸರ್ಕಾರದಲ್ಲಿ ಉನ್ನತ 
ಅಧಿಕಾರಿಗಳಿಗಾಗಿದ್ದವರು. ತಂದೆಗೆ ವರ್ಗವಾದಾಗ 
ಬೇರೆ ಬೇರೆ ಸ್ಥಳಗಳಿಗೆ ಹೋಗುವುದು ಕಟುಂಬದವರಿಗೆ 
ಅನಿವಾರ್ಯವಾದ್ದರಿಂದ ಬಂಗಾಳದ ವಿಭಜನೆಗೆ ಮೊದಲೇ 
ಈ ಕುಟುಂಬ ಈಗಿನ ಪಶ್ಚಿಮ ಬಂಗಾಳದತ್ತ ಬಂದದ್ದು 
ಒಂದು ಸಹಜ ಘಟನೆಯಾಗಿತ್ತಾ. ಮಕ್ಕಳ ವಿದ್ಯಾಭ್ಯಾಸದ 
ಬಗ್ಗೆ ತಂದೆಗೆ ತುಂಬಾ ಕಳಿಕಳಿಯಿದ್ದುದರಿಂದ ಕಲ್ಕತ್ತಾ 


ಅಚಲ 14 


ಅವರ ಕುಟುಂಬಕ್ಕೆ ನೆಲೆಯಾಯಿತು. . ಬಾಲ್ಯದ ಶಿಕ್ಷಣ 
ವೆಲ್ಲಾ ಮಹಾಶ್ವೇತ ಪಡೆದದ್ದು ಶಾಂತಿನಿಕೇತನದಲ್ಲಿ 
ನಂತರ ಕಲ್ಕತ್ತೆ ವಿದ್ಯಾನಿಲಯದ ಇಂಗ್ಲಿಷ್‌ ಎಂ. ಎ. 
ಪದವಿ ಪಡೆದರು. 


ಸೃಜನಶೀಲತೆ ಕ್ರಿಯಾತ್ಮಕ ಅಭಿವ್ಯಕ್ತಿಗೆ ಸಕಲ 
ಅವಕಾಶಗಳೂ ಇದ್ದ ಶಾಂತಿನಿಕೇತನದಲ್ಲಿ ಮಹಾಶ್ವೇತಾ 
ದೇವಿಯ ಪ್ರತಿಭೆ ಅರಳತೊಡಗಿತು. ಪದ್ಯಗಳನ್ನು 
ರಚಿಸುವುದು, ನಾಟಕಗಳನ್ನು ಬರೆದು ನಿರ್ದೇಶಿಸುವುದು. 
ನಟಿಸುವುದು, ಪ್ರಯೋಗಗಳನ್ನು ಮಾಡುವುದು- ಹೀಗೆ 
ಎಲ್ಲ ಬಗೆಯ ಜವಾಬ್ದಾರಿಯನ್ನು, ಮಹಾಶ್ವೇತಾ 
ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾದರಿಂದ `ಬರವಣಿಗೆ' 


ಮ ——————————————— ಣಾ 


ಶ್ರೀಮತಿ ಮಹಾಶ್ವೇತಾದೇವಿ ಪಶ್ಚಿಮ 
ಬಂಗಾಲದ ಪ್ರಸಿದ್ಧ ಲೇಖಕಿ. ಅಲ್ಲಿನ ಜೀತ 
ನಿಮುಕ್ತಿ ಸಂಸ್ಥೆಯ ಸಂಸ್ಥಾಪಕ. ದುಡಿ 
ಯುನ ಜನತೆಗೆ ಸಂಬಂಧಿಸಿದ ಅನೇಕ 
ಸಂಘಟನೆಗಳ ಪದಾಧಿಕಾರಿ. 


"ಯೊಗಾಂತೆರ್‌ ಎಂಬ ಬಂಗಾಳಿ ದಿನ 
ಪತ್ರಿಕೆಯ ವರದಿಗಾರರಾಗಿ "ಬೋರ್ತಿಕ' 
ತ್ರೈಮಾಸಿಕದ ಸಂಪಾದಕ ಯಾಗಿ ಸೆಲಸ 
ಮಾಡಿದ್ದಾರೆ. ತಮ್ಮ ಸಾಹಿತ್ಯ ಸಾಧನೆಗೆ 
ಕೇಂದ್ರ ಸಾಹಿತ್ಯ ಅಕಾಡಮಿ ಪ್ರಶಸ್ತಿ 
ಯಲ್ಲದೆ ಹಲವಾರು ಪುರಸ್ಕಾರಗಳಿಗೆ ಪಾತ್ರ 
ರಾಗಿದ್ದಾರೆ. ಅವರ ಸಮಾಜ ಸೇವೆಯನ್ನು 
ಗೌರನಿಸಿ ಭಾರತ ಸರ್ಕಾರವು 1986ರಲ್ಲಿ 
ಸದ್ಮಶ್ರೀಯನ್ನು ನೀಡಿ ಗೌರವಿಸಿದೆ. 


ಅವರಿಗೆ ಹೆಚ್ಚುಗಾರಿಕೆಯೆನಿಸಿರಲಿಲ್ಲ. ತೀರ ಸಹಜ 
ಕಲಿಕೆಯ ಅಂಗವೇ ಆಗಿ ಮೈಗೂಡಿತ್ತೂ ಎಂದ 
ನೆನೆಯಂವ ಮಹಾಶ್ವೇತೆಯವರ ಮೊಟ್ಟ ಮೊದಲ 
ಪ್ರಕಟಿತ ಲೇಖನ (1939) ಕವಿ ಮಹೇಂದ್ರರ “My 
Childhood” ಪ್ರಬಂಧವನ್ನು ಕುರಿತದ್ದಾಗಿತ್ತು, 
ಅದನ್ನೂ ರವೀಂದ್ರರೇ ಮಚ್ಚಿ, ಮಕ್ಕಳ ಪತ್ರಿಕೆಯಲ್ಲಿ 
ಪ್ರಕಟಿಸಲು ಕಾರಣರಾಗಿದ್ದರು. ಆದರೆ. ಮೆಟ್ರಿಕ್‌ಗಾಗಿ 
ಕಲ್ಕತ್ತೆಗೆ ವಾಪಸ್ಸಾದ ನಂತರ ಬರವಣಿಗೆಯೂ ನಿಂತಿತು" 
ಬಿ.ಎ. ಪೂರೈಸುವ ಮೊದಲೇ ಮದಃುವೆಯಾಯಿತು. 


ಮಹಾಶ್ವೇತಾ ಮತ್ತೆ ಬರೆಯತೊಡಗಿದ್ದು 
1950ರಲ್ಲಿ ಅದು ತುಂಬ ಗಂಭೀರವಾದ, ಇತಿಹಾಸ 
ಸಂಶೋಧಿತ, ವಾಸ್ತವಾಂಶಗಳನ್ನು ದಾಖಲಿಸುವ 
ರೂಪದ ಬರವಣಿಗೆ. ಜಾನ್ಸಿರಾಣಿ ಲಕ್ಷ್ಮೀಭಾಯಿಯ 
ಅನಾದೃಶ ಶೌರ್ಯ, ಹೋರಾಟದ ವ್ಯಕ್ತಿತ್ವ ಈಕೆಯನ್ನು 
ಆಕರ್ಶಿಸಿತು. ಆ ಖಂಡಕ್ಕೆ ಹೋಗಿ ಅಲ್ಲಿನ ಬುಡಕಟ್ಟು 
ಜನರ ವಾಚಕ ಸಂಸ್ಕೃತಿಯಲ್ಲಿ, ಕತೆಗಳಲ್ಲಿ ಲಾವಣಿಗಳಲ್ಲಿ 
ಅವರ ಅನುಭವಗಳ ನೆನಪುಗಳಲ್ಲಿ ಹರಳುಗಟ್ಟಿರುವ 
ಲಕ್ಷ್ಮೀದೇವಿಯ ವ್ಯಕ್ತಿತ್ವವನ್ನು, ಆ ಕಾಲದ ಇತಿಹಾಸ 
ವನ್ನು ಶೋಧಿಸಿ, ಅದಕ್ಕೆ ಜೀವನ ಚರಿತ್ರೆಯ ರೂಪ 
ನೀಡಿದ ಮಹಾಶ್ವೇತೆ, ಇತಿಹಾಸ, ಸಾವರಾನ್ಯ ಜನತೆಯ 
ಬದುಕಿನ ಹೋರಾಟ ಮತ್ತು ಬರವಣಿಗೆಗಳನ್ನು 
ಸಂಯುಕ್ತವಾಗಿ ಗ್ರಹಿಸಬಲ್ಲ ತಮ್ಮದೇ ಆದ ದಾರಿ 
ಯೊಂದನ್ನು ರೂಪಿಸಿಕೊಂಡರು, ಅವರ ಮೊದಲ 
ಕಾದಂಬರಿ *ರುತಾನ್ಸಿರಾಣಿ' 1956ರಲ್ಲಿ ಧಾರವಾಹಿ 
ಯಾಗಿ ಪ್ರಕಟವಾಯಿತು. ನಂತರ ಕ್ಷೇತ್ರ ಸಂಶೋಧನೆ 
ವಕಾದರಿಯ ತಮ್ಮ ಕೆಲಸ ವಬಂದಂವರಿಸಿ, ಸಂಗ್ರಹಿಸಿದ 


ದಾಖಲೆಗಳನ್ನೂ ಆಧರಿಸಿ ಅನೇಕ ಪತ್ರಿಕೆಗಳಿಗೆ ಬರೆಯ 
ತೊಡಗಿದರು. ಬಿ.ಎ. ಆದ ಎಷ್ಟೋ ಕಾಲದ ನಂತರ 


1963 ರಲ್ಲಿ ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಎಂ.ಎ, 
ಪದವಿ ಪಡೆಯಲು ಸಾಧ್ಯವಾಯಿಂತಂ. ನಂತರ 1980ರ 
ವರೆಗೆ ಕಾಲೇಜೊಂದರಲ್ಲಿ ಉಪನ್ಯಾಸಕಿಯಾಗಿ ದುಡಿದ 
ಅನುಭವವೂ ಅವರದಾಯಿತು ' 1982ರಲ್ಲಿ ಆ ಕೆಲಸ 


ವನ್ನು ಬಿಟ್ಟು ಪೂರ್ಣವಾಗಿ ಬುಡಕಟ್ಟೂ ಜನರ ಸಂಘಟನೆ 
ಗಾಗಿ ತಮ್ಮ ಬದುಕನ್ನು ಮೀಸಲಿಟ್ಟ ರು, 


“ಬದುಕು ಗಣಿತವಲ್ಲ, ಮನುಷ್ಯನು ರಾಜಕೀಯದ 
ಆಟಕ್ಕೆ ಹೇಳಿ ಮಾಡಿಸಿದ ಜೀವಿಯಲ್ಲ. ನನ್ನ ದೃಷ್ಟಿ 
ಯಲ್ಲಿ ಎಲ್ಲ ರಾಜಕೀಯ ಕಾರ್ಯಕ್ರಮಗಳು ಮನಂಷ್ಯನ 
ಅಸ್ತಿತ್ವ ಮತ್ತು ನ್ಯಾಯದ ನೆಲೆಯನ್ನು ಪಡೆದಿರಬೇಕು. 
ಸದ್ಯದ ಸಾಮಾಜಿಕ ವ್ಯವಸ್ಥೆ ಪರಿವರ್ತನೆಗೊಳ್ಳಬೇಕು. 
ಸ್ವಾತಂತ್ರ , ಸಂದ ಇಷ್ಟು ವರ್ಷಗಳ ನಂತರವೂ ನನ್ನ 
ಜನ ಹಸಿವಿನಿಂದ ನರಳುತ್ರಿದ್ದಾರೆ ; ಭೂಹೀನರಾಗಿದ್ದಾರೆ; 
ಜೀತದಾಳಂಗಳಾಗಿದ್ದಾರೆ, ಈಗಿರುವ ವ್ಯವಸ್ಥೆಯ 
ವಿಮೋಚನೆ ತರುವ ದಿಕ್ಕಿನಲ್ಲಿ ಸೋತಿದೆ, ಇಂಥ ಸ್ಥಿತಿಯೇ 
ನನ್ನ ಬರವಣಿಗೆಯ ಹಿಂದಿರುವ ಸ್ಫೂರ್ತಿಯ ಸೆಲೆ, 
ನಾನು ನನ್ನ ಶಕ್ತ್ಯಾನುಸಾರ ಜನ ಸವಣದಾಯದ ಬಗ್ಗೆ 
ಬರೆಯುತ್ತಾ ಹೋಗುತ್ತೇನೆ. ಆದ್ದರಿಂದಲೇ ನಾನು 
ಯಾವುದೇ ನಾಚಿಕೆ ಮತ್ತು ಅಳುಕಂಗಳಿಲ್ಲದೆ ಸಮಾಜ 
ವನ್ನು ಎದುರಿಸಬಲ್ಲೆ.” ತಮ್ಮ “ಅಗ್ನಿಗರ್ಭ” ಕಥಾ 
ಸಂಕಲನದ ಮುನ್ನುಡಿಯಲ್ಲಿ ಬರೆದಿರುವ ಮಹಾಶ್ವೇತಾ 
ದೇವಿಯವರ ಮಾತುಗಳು ಅವರ ಒಟ್ಟು ಸಾಹಿತ್ಯದ 
ಹಾಗೂ ಜೀವನದ ವ್ಯಾಖ್ಕೆಯೋ  ಆದಿದೆಯೆಬದರೂ 
ತಪ್ಪಾಗದು. 


ಪತ್ರಿಕೆಗಳಿಗೆ ಹಣಗಳಿಕೆಗಾಗಿಯೇ ಬರೆವ “ವೃತ್ತಿ 
ನಿರತ ಲೇಖಕಿ ನಾನು” ಎಂದ ನಿರ್ದಾಕ್ಷಿಣ್ಯವಾಗಿ ಒಪ್ಪಿ 
ಕೊಳ್ಳುವ ಮಹಾಶ್ವೇತಾದೇವಿ, ತಮ್ಮ ಕಾದಂಬರಿ, ಕಥೆ, 
ನಾಟಕಗಳಲ್ಲಿ ಬಿಂಬಿಸುವುದು ತಾವು ನಿಕಟ ಸಂಪರ್ಕ 
ಪಡೆದಿರುವ ಬುಡಕಟ್ಟು ಜನರು *ನಾಗರೀಕ'ರೆನಿಸಿಕೊಂಡೆ: 
ರೊಂದಿಗೆ ದಿನನಿತ್ಯ ತಮ್ಮ ಅಸ್ತಿತ್ವಕ್ಕಾಗಿ ನಡೆಸುತ್ತಿರುವ 
ಹೋರಾಟಗಳನ್ನೇ. ಅವರ ಬದುಕಿನ ವಾಸ್ತವಗಳನ್ನೇ 
ಈ ಲೇಖಕಿಗೆ ನಿತ್ಯ ಸಾಮಗ್ರಿ. ಸ್ವತಃ ಅಂಥ ಹೋರಾಟ 
ದಲ್ಲಿ ನೇರವಾಗಿ ಪಾಲಂ ಪಡೆಯಂದಿದ್ದರೂ ತಮ್ಮ ಹಕ್ಕು, 
ಸವಲತ್ತುಗಳ ಬಗ್ಗೆ ಸಂವಿಧಾನದದತ್ತ ಅವಕಾಶಗಳ ಬಗ್ಗೆ 
ಲಭ್ಯವಿರುವ ಕಾನೂನುಗಳ ಬಗ್ಗೆ, ತಿಳುವಳಿಕೆ ನೀಡುವ 


ಅಚಲ 15 


'ಮತ್ತು. ಈ: ಹೋರಾಟಗಳ: ವ್ಯಾವಹಾರಿಕ ಅಂಶಗಳಿಗೆಲ್ಲಾ 
ಆಳುವ ವರ್ಗದ ಜೊತೆ: ಬುಡಕಟ್ಟಿನವರ: ಪ್ರತಿನಿಧಿಗಾಗಿ 
ನೆರವಾಗುವ ಮೂಲಕ ಮಹಾಶ್ವೇತೆ ಈ ಹೋರಾಟದ 
ಅನುಭವಗಳನ್ನು ತಮ್ಮದಾಗಿಸಿಕೊಂಡರು. ಈ 
ತಾದಾತ್ಮ್ಯದಿಂದ ಅವರ ಕೃತಿಗಳಲ್ಲಿ ಚಿತ್ರಿತವಾಗುವ 
ಬದುಕಿನಲ್ಲಿ ದೊರೆಯುವ ಸಹಜ ಗುಣದಿಂದ ವಿವಿಧ ಜನ 
ಸಂಘಟನಾಕಾರರಿಗೆ ಅವು ಸ್ಫೂರ್ತಿಯ ನೆಲೆಯಕಾಗಿವೆ. 
ಅಂಥಾ ಜನರ ಮಧ್ಯೆ ಮಹಾಶ್ವೇತಾರವರ ರಚನೆಗಳು 
ಮನೆ ಮಾತಾಗಿದೆ. ಜನಿಸಾವಾನ್ಯರ ನಡುವೆ ಜನಪ್ರಿಯ 
ರಾದ ವಿಶಿಷ್ಟ ಲೇಖಕಿ, ಆದರೆ' ಈ ಜನಪ್ರಿಯತೆ ಅಗ್ಗದ 
ಮನೋರಂಜನೆ, ಪಲಾಯನವಾದ ಕಾಲ್ಬನಿಕ ಬಣ್ಣ 
ಗಳಿಂದ ಸಾಧಿಸಿದ್ದಲ್ಲ.. ಜನರಿಗೆ ತಮ್ಮನ್ನೇ, ತಮ್ಮ 
ಸಂಕಷ್ಟಗಳನ್ನೇ ' ಈಕೆ ' ಬರದಿದ್ದಾರೆಂದು ಹುಟ್ಟಿರುವ 
ಅಭಿಮಾನ, ವಿಶ್ವಾಸಗಳಿಂದ ದೊರೆತಿರುವ ಜನಪ್ರಿಯತೆ' 
ಅದು. ನ್‌ 
- ಬುಡಕಟ್ಟು ಜನರ`` ಪ್ರೀತಿಯ". ದೀದಿಯಕಾಗಿಲತಪ' 
66ವರ್ಷ :ವಯಸ್ಸಿನ “ಮಹಾಶ್ವೇತಾದೇವಿ -ಆ-ಜನರ: 
ಸಸೃತಿಗೆ ಮಾರಂಹೋದವರಣ ' ಸಮಾಜದ ' ಎಲ್ಲರಿಗಿಂತ: 
ಅತಿ ಹೆಚ್ಚು ಶೋಷಿತರು ಎನ್ನುವುದೇ ಅವರಿಗೆ. ಈ 
ಜಸರ:ಬಗೆಗ್ಗಿರುವ ಅಶಿ. ಹೆಚ್ಚಿನ: ಕಾಳಜಿ; "ಒಂದರ್ಥದಲ್ಲಿ 
ಬುಡಕಟ್ಟ - ಜನಾಂಗದವರು: ನಮಗಿಂತ ಹೆಚ್ಚು: ನಾನ 
ರೀಕಠೂ, ಹೆಚ್ಚಾ: ಸುಸೂಸ್ಛ್ರ ತಠೂ ಆಗಿದ್ದಾರೆ. ಅವರಲ್ಲಿ: 
ಹೆಣ್ಣು ಮಗು: ಒಂದು: ಅವಹೇಳನದ, ವಸ್ತು ವಲ್ಲ, ಆವರು. 
ವಠದಕ್ಷಿಣೆಗಾಗಿ:ಕೊಲ್ಲುವವದಲ್ಲ,. ವಿಧವಾ. ವಿವಾಹ. ಅವರ 
ಸ್ವೀಕೃತ ಬದುಕಿನ ರೀತಿಗಳಲ್ಲಿ ಒಂದರ. ವಿಚ್ಛೇದನಕ್ಕೆ 
ಆಲ್ಲಿ ಅವಕಾಶವುಂಟು. ಹೆಣ್ಣು ಗಂಡಿಗೆ. ಪು 
ವಾಗಿಯೇ: ಗೌ ರವಿಸಲ್ಪಡುವುದರಿಂದ ಮದುವೆಯಾಗ 
ದಿರಕವುದು ಅವಮಾನಕರ ಸಂಗತಿಯಲ್ಲ, ;. ಈ: ಎಲ್ಲ. 
ದೃಷ್ಟಿಯಿಂದ ನಮಗಿಂತ ಹೆಚ್ಚಿನ: ಉನ್ನತ: ಸಂಸ್ಕೃತಿ 
ಆವರದು ಎನ್ನುತ್ತಾರೆ. 


ಅಚಲ 16 


ಬುಡಕಟ್ಟು -ಜನರ'' ಬದುಕಿನೊಂದಿಗೆ: ಬೆರತು, 
ಅವರ ಅನುಭವದ:ಸಾಮಗಿ)ಯಿಂಂದತಮ್ಮ ಸೃಜನ ಶೀಲ 


ಸಾಹಿತ್ಯ ರಚಿಸುವ: ಈ ಲೇಖಕಿ ಅವರ: ಜೀವನ ಚಿತ್ರಣ: 


ದಲ್ಲಷ್ಟೇ ತೃಪ್ತರಲ್ಲ. 
ಏನಂ ಚಂತಿಸುತ್ತಾರೆ, ಏನಂ ನಂಬುತ್ತಾರೆ. ತಮ್ಮಾ ಅಗತ್ಯ 
ಗಳ ಬಗ್ಗೆ ಅವರ ಅರಿವೆಷ್ಟು ಎಂಬುದನ್ನು ಬುಡಕಟ್ಟು 
ಜನರ ಭಾಷೆಯಲ್ಲೇ" ದಾಖಲಿಸುವುದು ಮಹಾಶ್ವೇತೆಯ 
ಮುಖ್ಯ ಕಾಳಜಿಗಳಲ್ಲೊಂದಂ. ಇದಕ್ಕಾಗಿಯೇ ' ಅವರ 
ತಂದೆಯಂ' ನಡೆಸುತ್ತಿದ್ದ ಸಾಹಿತ್ಯ ಪತ್ರಿಕೆ, “ವಾರ್ತಿಕಾ” 
(ಬೋರ್ತಿಕಾ). ವನ್ನು 1980ರ ನಂತರ : ತಮ್ಮ ಅಗತ್ಯ 
ಹಾಗೂ. ಧ್ಯೇಯೋದ್ದೇಶಗಳಿಗನುಗುಣವಾಗಿ ಬದಲಾಯಿ. 
ಸಿದರು; ಅದಕ್ಕೆ ಹೊಸ. ತಾತ್ವಿಕ ರೂಪ, . ಚೌಕಟ್ಟು, 
ಗಳನ್ನು ನೀಡಿದರು. 


ಷು ಮು ), ತ 
ಸ್ವತಃ ಆ ಜನ: ತವ ಬಗ್ಗೆ 


ವಿದ್ಯಾವಂತ, , ಸುಶಿಕ್ಷಿತ ಕುಟ:ಯದಿಂದ ,-ಬಂದ 
ಪಮಹಾಶ್ಟೇತೆವೇವಿಯವರಂ ತ "ಹೆಣ್ಣಾಗಿ ಹುಟ್ಟಿದ್ದಕ್ಕಾಗಿ. 
ಯಾವ ಅನಾನುಕೂಲಗಳನ್ನು ಎದುರಿಸಬೇಕಾಗಿ ಬರಲಿಲ್ಲ. 
ಅವರೇ: ಹೇಳಿಕೊಳ್ಳುವಂತೆ ,ಅವಠ. ಸಾಮಾಜಿಕ, ಸಾರ್ವ 
ಜನಿಕ: ಜೀಪನಕ್ಕೆ ಮನೆಯವರೆಲ್ಲರ ಸಮ್ಮತಿ ಬೆಂಬಲವಿತ್ತೂ.. 
ಅವರ ತಾಯಿ: ಮಹಾಶ್ವೇತೆಯವರ: ಸೋದರಿಯರು. 
ನಿಷ್ಕ್ರಿಯಾಗಿ ಮನೆಯಲ್ಲಿ, ಕಂಳಿತು: ಆರಾಮದ ಜೀವನ 
ಸಾಗಿಸುತ್ತಿದ್ದರೆ ```ಐಂಹಾಶ್ಚೇತೆಯನ್ನು ನೋಡಿ ಕಲಿಯಿರಿ. 
ನೀವು.ಏಕೆ ಹೊರಗೆ ಸಾರ್ವಜನಿಕ ಸೇವಾಕಾರ್ಯದಲ್ಲಿ 
ತೊಡಗಬಾರದು” ಎಂದರ ಆಕ್ಷೇಪಿಸುತ್ತಿ ದ್ದರಂತೆ. ಈ 
ಕಾರಣದಿಂದಲೇ ಏನೋ ಮಹಾಶ್ವೆ ಕತೆಯವರಿಗೆ ವಂಹಿಳಾ 
ಪ್ರತ್ಯೇಕತೆ ಅಗತ್ಯವೂ ಎಂದೆನಿಸುವುದಿಲ್ಲ ಹಾಗೆಯೇ 
ಅದರ ಅನಿವಾರ್ಯತೆಯ ಬಗೆಗೆ ಆವರದು ದಿವ್ಯ ನಿರ್ಲಕ್ಷ್ಯ. 


ಮಹಿಳೆಯರದೇ ಪ್ರತ್ಯೇಕ ಸಂಘಟನೆಗಳಲ್ಲಾಗಲೀ, 
“ಮಹಿಳಾವಾದಿ ಹೋರಾಟ”ಗಳಲ್ಲಾಗಲೀ ಮಹಾಶ್ವೇತೆ 
ಯವರಿಗೆ ನಂಬಿಕೆಯಿಲ್ಲ. “ಬುಡಕಟ್ಟು , ಜನಾಂಗಗಳು 


ಇವ್ಯಾಡಿಯಾಗಿಯೇ ಬಡತನದ: ರೇಖೆಯ ಕೆಳಗೇ ಬದುಕು. 


ತ್ತಿವೆ; ಇಡೀ: ಸಮುದಾಯವೇ ಆರ್ಥಿಕ ಶೋಷಣೆಗೆ 
ಒಳಗಾಗಿರುವಾಗ ಅವರೊಳಗಿಂದ ಸ್ತ್ರೀ ಶೋಷಣೆ ಎಂಡಿ 
ಪ್ರತ್ಯೇಕಿಸಲು ಆಸ್ಪದವಲ್ಲಿ?' ಅವರ ಪುರುಷರೂ ಆಷ್ಟೇ 
ಶೋಷಿತರಲ್ಲವೇ ? ಆದ್ರರಿಂದ ಆವರನ್ನು, ಒಂದು ಇಡಿ 
ಯಾಗಿ ಪರಿಗಣಿಸುತ್ತೇನೆ... ವರ್ಗ ಸಂಘರ್ಷದಲ್ಲಿ ನಂಬಿಕೆ 
ಯಿಟ್ಟಿದ್ದೇನೆ. ಇಡೀ .ಸಮುದಾಯಃದ: ಆರ್ಥಿಕ ಪ್ರಗತಿ 
ಗಾಗಿ: ಯತ್ನಿಸಂವುದೇ : `ನನ್ನ ` ಹೋರಾಟದ": ಗುರಿ? 
ಎಂಬುದು' ಅವಠ ದೃಢ ನಿಲುವು. 


ಸರಳತೆ ಮಹಾಶೈೆ ೇತಾದೇವಿಯವರಲ್ಲಿ' ಮೇಲ್ನೋ 


ಟಕ್ಕೆ ಎದ್ದು ಕಾಣುವ ಅಂಶ. ಅದು ಅವರ ಜೀವನದ 


ಸೂತ್ರ ಕೂಡ್ಮ - ಬುಡಕಟ್ಟ ಜನಾಂಗದ ಜನರೊಂದಿಗಿನ 
ಅವರ" ಒಡನಾಟ ಹಾಗೂ ಅವರ ` ಸಂಸ್ಕ ತಿಯೊಂದಿಗೆ 
ಅವರು ನಾಗರೀಕ ಜಗತ್ತಿನ. ವ ವಹಾರಗಳನ್ನು, 'ಕೊಂಚ 
ಅನಂಪರಾನದಿಂಪಲೇ: ಕಾಣುತ್ತಾರೆ. ದೀನ: ದಲಿತರೊಂದಿಗೆ 
ಬಿಚ್ಚಿಕೊಳ್ಳುವ. ಅವರ ಸರಳತೆ ಇಲ್ಲಿ ಸ್ವ ಸ್ವಲ್ಪ ವಾದರೂ 
ಮಾಯವಾಗುತ್ತದೆಯೆಂಬುದು ಅವರನ್ನೂ ಸಂದರ್ಶಿಸಿ 
ಧವರ: ಅಸಂಭವ; 


೫ 


ಸತ್ಯಜಿತ್‌ರಾಯಸ್‌ 
(6ನೇ ಪುಟದಿಂದ) ' 

"ಮಹಾನಗರ್‌', «ಕಾಂಚನ ಜಂಗ' ಮತ್ತು 
“ಚಾರುಲತಾ', ಚಿತ್ರಗಳಲ್ಲಿ 'ಸ್ವೀದೃಷ್ಟಿ' ಹೆಚ್ಚು 
ಗ್ರಹಿಸುವ ದೃಷ್ಟಿಯಾಗಿ ಪರಿವರ್ತಿತವಾಗುತ್ತದೆ ಮತ್ತು 
ಇದರಿಂದಾಗಿ ಸ್ತ್ರೀ ಪಾತ್ರ ಗಳು ಹೆಚ್ಚು ಎಶಿಷ್ಟವಾಗುತ್ತ, ಫೆ” 


“ಕಾಂಚನ ಜಂಗ' ಚಿತ್ರದಲ್ಲಿ ಮಾನಿಷನ: ನೋಟ 
ಬಹು: ದೂರಕ್ಕೆ, ಪರ್ವತದ ಶಿಖರಹತ್ತ ನೆಟ್ಟಿರುತ್ತದೆ, 
ಆದೇ: ದೃಷ್ಟಿ ನಂತರದಲ್ಲಿ ಅವಳ. ಸಾಮಾಜಿಕ ವಲಯಕ್ಕೆ 
ಸೇರದ, ಅವರೆ ಅವಳೊಂದಿಗೆ: ಹೊಸ ಮತ್ತು ಆಕರ್ಶಕ 
ವಿಚಾರಗಳನ್ನು ಮಾತನಾಡಬಲ್ಲ: ಯುವಕನ ಹಿಂದಕ್ಕೆ 
ಸರಿಯುತ್ತದೆ, ಇಲ್ಲವೇ "ಕೆಲವೊಮ್ಮೆ ರಸ್ತೆ ಬದಿಯಲ್ಲಿ 
ಕುಳಿತಿರುವ ಚಿಕ್ಕ” ಬಾಲಕನ ಸುತ್ತ ಸುಳಿಯುತ್ತದೆ. 
ಆದರೆ: 'ಅಧಿಕಾರಿಯಾತ “ಧೋರಣೆಯ: ಅವಳ ತಂದೆ 
ಸೂಚಿಸಿದ ಅವಳ ಬಾಳಗೆಳೆಯನಾಗಬೇಕಾದ: ವರೆಮಹಾ 
ಶಯನತ್ತ ಮಾತ್ರ ಆವಳ ದೃಷ್ಟಿ ಹಾಯುವುದಿಲ್ಲ. ಅವಳ 
ಮಾತುಗಳು ಮೆದೂ,, ಮಧುರವಾದದ್ದು » ಆದರೆ,ಅವಳ 
ತಿರಸ್ಕಾರ ಅವಳಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತ ಹೆ 


ಹ ಜು 


ಅವಳ ತಂದೆ ರಾಯ್‌ಟಹೂಡೂರ್‌' ಅವನ ಎಂದಿನ' 


ಪ್ರಶ್ನಾತೀಶ ಅಧಿಕಾರಯುತ ವಾಣಿಯಲ್ಲಿ ಪ್ರವಾದಿ 
ಯಂತೆ ದಿನವನ್ನು ಆರಂಭಿಸುತ್ತಾನೆ. . ಅವನ ವರಾತು 
ಒಂದು ರೀತಿಯ ಕಟ್ಟ ಸಪ್ಪಣೆಯಂತೆ ಇಂದು ಬಾ ನರ್ಜಿ 
ಭನ ನ್ನು ಸೂಚಿಸುತ್ತಾನೆ, ಎಂದು ಅವನ ತಂದೆ: ಹೇಳು 
ವಾಗಲೂ ಅಷನಲ್ಲಿ ವಿಪುಲವಾದ ಆತ್ಮ ವಿಶ್ವಾ ಸ ತುಂಬಿದೆ, 
ಆ ಆತ್ಮ ವಿಶ್ವಾ ಸಕ್ಕೆ ' ಕಾರಣವಾದ ಆಧಿಕಾರದಲ್ಲಿ "ಆ 

ಬ್ರಿಟಿಷರಿಂದ ಅವನಿಗೆ ನೇರವಾಗಿ ಹಸಾ ಿಂತರವಾಗುತ್ತಿ ದೆ. 
ಚಿತ್ರದಲ್ಲಿ ಎಲ್ಲೂ ತಂದೆ ಮತ್ತು ಮಂಗಳ ನಡುವೆ 
ಘರ್ಷಣೆಯಾಗುವುದೇ ಇಲ್ಲ. ಅಪ್ಪ ಸೂಚಿಸಿದ ಪರನನ್ನು 
ಕಣ್ಣಿ ನಿಂದಲೇ ತಿರಸ ರಿಸುತ್ತ. ಲೇ ಅವಳು ಸಮಾಧಾನ ಚಿತ್ತ 
ನಿಂದ ನುಡಿಯುತ್ತಾ ಕ್ಯ ಮಂಜು ಇನ್ನೆ[ ನಾ ಮುಸಂಕೆ 
ಬಹುದು ಎಂಡೆನಿಸ ತ್ರೆ ಡೆ; ಕೊನೆಗೂ 'ಬಾ ಸರ್ಜಿಯು 
ಮದುವೆಗೆ ಅವಳ 'ಅಭಿಪ್ರಾ ಯವನ್ನು." ಕೇಳಬೇಕನದಿರು 
ವಾಗ' ಮತ್ತೆ ಮಾನಿಷಳನ್ನು ' ಮಂಜು" ಸಂತ್ತುವರದು 
ಅವಳು ' ಮಾತಾಡುವುದರಿಂದ ತಪ್ಪಸಿಕೊಳಳ್ಳಿತತ್ತಳ. 
ಇದೇ ಮಂಜಂ' ಮೇಲಕ್ಕೆ ಸುತ್ತಿ ತ್ತಾ` "ಹೋಗಿ ರಯ್‌ 
ಬಯ್‌ಬಹಂದ್ಧ ರ್‌ನನ್ನು ಆವರಿಸುತ್ತದೆ.'' ಅವಸ ಅಧಿ 
ಕಾರ ಪ್ರಪಂಚವನ್ನು ಅಳಿಸಿಹಾಕುವಂತೆ ' ಇದು”'ಧ್ಹನಿಸಂ 
ತ್ತದೆ. ಈ ರೀತಿ ಮ: ದೃಷ್ಟಿ 


ಅಚಲ 41 


ಕೋನವನ್ನು. ಮುರಿಯಂವ ಪ್ರಯತ್ನವನ್ನು ಹವಾ 
'ವಣನದ ಬದಲಾವಣೆಯ ಘಟನೆಯ ಮೂಲಕ ಸೂಚಿಸ 
ಅಗುತ್ತದೆ, ಕ್ರಮೇಣ ವಂಂಜು ಕರಗುತ್ತದೆ, ಆಗ 
ಪ್ರಶ್ನೆ ಹಾಗೆಯೇ ನಮ್ಮ ಮುಂದೆ ಉಳಿಯುತ್ತದೆ : 
ವರಾನಿಷಾ ಕಲ್ಕತ್ತೆಗೆ ಹಿಂತಿರುಗಿದ ನಂತರವೂ ಬಾ ಬನರ್ಜಿ 
ಸೂಚಿಸಿದ ಸಲಹೆಯನ್ನು ತಿರಸ್ಕರಿಸವಳೇ ? ಅಥವಾ 
ಬ್ಯಾನರ್ಜಿಯ ಇನ್ನೊಂದು ಮುಖವಾದ ಪರಿಚಿತ ನಿರು 
ದ್ಯೋಗಿ ಯುಂವಕನನ್ನು ಆರಿಸಿಕೊಳ್ಳುವಳೇ ? ಈ 
ಪ್ರಶ್ನೆಗೆ ಚಿತ್ರದಲ್ಲಿ ಸ್ಪಷ್ಟವಾದ ಉತ್ತರ ದೊರೆಯುವು 
ದಿಲ್ಲ. ಮಾನಿಷಳ ಸಂಶಯ ಮತ್ತು ಸಂಕೋಚಗಳಿಗೇ 
ಹೆಚ್ಚು ಒತ್ತು ಕೊಡುವಂತೆ ಚಿತ್ರ ಮುಕ್ತವಾಗಿ ಕೊನೆ 
ಗೊಳ್ಳುತ್ತದೆ. 


"ಮಹಾನಗರ್‌' ಚಿತ್ರದಲ್ಲೂ ಈ ರೀತಿಯ ಮುಕ್ತ 


ವಾದ ಅಂತ್ಯವನ್ನು ಕಾಣಬಹುದಾ... ಅಲ್ಲಿಯೂ ಎಳೆ 
ವಯಸ್ಸಿನ ಹೆಂಡತಿ ಪ್ರಶ್ನೆ! ಯೊಂದನ್ನು ಕೇಳುತ್ತಾಳೆ : 
ಇದೊಂದು ದೊಡ್ಡ ಪಟ್ಟಣ, ಎಷ್ಟೊಂದು ವಿವಿಧ 
ವ್ಯ ವಹಾರಗಳು. ನಮಗೆ ಏಕೆ ನೌ ಕರಿಗಳು ಸಿಗುವುದಿಲ್ಲ ? 
ಅವಳ ವ್ಯಕ್ತಿತ್ವದಲ್ಲಿ ಉಂಟಾಗುವ ಬದಲಾವಣೆಯನ್ನು 
ಅಲ್ಲಿ ಕನ್ನಡಿ ಪ್ರತಿಬಿಂಬಿಸುತ್ತ ಈ ' ಜೊತೆ ಜೊತೆಗೆ ಅವಳ 
ಆಂಗ್ಲೋ ಇಂಡಿಯನ್‌ ಸಹೊದ್ಯೋಗಿ ಇಬ್ಬ ರೂ ಒಂದೇ 
ಜಾಗದಲ್ಲಿ ಕೆಲಸ ಮಾಡುತ್ತಿದ್ದರೂ, ಬೇರೆಯದೇ ಆದ 
ಪ್ರ ಪಂ ಚಕ್ಕೆ ಸೇರಿದವರಾಗಿರುತ್ತಾರೆ. ನಂತರದ 
ಪ್ರಸಂಗಕ್ಕೆ ಮೊದಲೇ ಈ ಘಟನೆ ಮುನ್ಸೂಚಿಯಾಗಿ 
ಬರುತ್ತದೆ. ಅವಳೆ ಸಹೋದ್ಯೋಗಿಗೆ ಉಂಟಾದ ಅನ್ಯಾ 
ಯಕ್ಕೆ. ಪ್ರತಿಭಟಿಸುವುದಕ್ಕಾಗಿ.. ಇವಳು ತನ್ನ ಕೆಲಸಕ್ಕೆ 
ರಾಜೀನಾಮೆ ಕೊಡುತ್ತಾಳೆ. ಇದಕ್ಕೆ ಮುಂಚೆ ಅವಳ 
ಹೋರಾಟ ಬೇರೆಯದೇ ನೆಲೆದಲ್ಲಿ ಸಾಗಿತ್ತು, ಬೆಂಗಾಲಿ 
ಮಧ್ಯಮ ವರ್ಗದ ಗೃಹಿಣಿಯೊಬ್ಬಳ ಹೋರಾಟ 
ದುಡಿಯಂವ ವಂಹಿಳೆಯ ಹೋರಾಟವಾಗಿ ಪರಿವರ್ತನೆ 
ಗೊಂಡಿತು. ಕೊನೆಯ ದೃಶ್ಯದಲ್ಲಿ ಗಂಡನೊಂದಿಗೆ 
ಜೊತೆಯಲ್ಲಿ ನಿಂತು ಕಲ್ಕತ್ತಾ ನಗರವನ್ನು ದೃಷ್ಟಿಸುತ್ತಾ 


ಅಚಲ 18 


ನಿಲಾತ್ತಾಳಿ ಮೊದಲಿಗೆ ಅವಳ ಗಂಡ ಅವಳನ್ನು 
ಕೆಲಸದಿಂದ ರಾಜೀನಾಮೆ ಕೊಡಲು ಹೇಳಿದಾಗ ಅವಳು 
ತಿರಸ್ಕರಿಸಿರುತ್ತಾಳೆ, ಆದರೆ ಕೆಲಸ ಕಳೆದುಕೊಂಡ ಗಂಡ 
ಹೆಂಡತಿಯನ್ನು ರಾಜೀನಾವೆಂ ಕೊಡದಂತೆ ತಡೆಯಲಾ 
ಧಾವಿಸಿ ಬರುವ ವೇಳೆಗೆ ಹೆಂಡತಿ. ತನ್ನದೇ ಕಾರಣಕ್ಕಾಗಿ 
ರಾಜೀನಾಮೆ ಕೊಟ್ಟಾಗಿರುತ್ತದೆ. ಒಟ್ಟಿನಲ್ಲಿ ಕೆಲಸ 
ಕಳೆದುಕೊಂಡ ಇಬ್ಬರೂ ಕಡೆಯ ದೃಶ್ಯದಲ್ಲಿ ತಮ್ಮ 
ಜಂಟೀ ಹೋರಾಟದ ಕಣವಾದ ಮಹಾನಗರ 
ಕಲ್ಕತ್ತೆಯಂತ್ತ ನೋಡುತ್ತಿರುವಂತೆ ಸಿನಿಮಾ ಕೊನೆಗೊಳ್ಳು 
ತ್ತದೆ, 


ತನ್ನ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುವ ಸ್ತ್ರೀ 
ದೃಷ್ಟಿಯೊಂದಿಗೆ ಕ್ಯಾಮರಾ ದೃಷ್ಟಿಯು, ಗಂರುತಿಸಿ 
ಕೊಳ್ಳುವುದನ್ನು ಅತ್ಯಂತ ಸಮರ್ಥ ಸೂತ್ರವಾಗಿ ಬಳಸಿರು 
ವುದನ್ನು "ಚಾರಂಲತಾ' ದಲ್ಲಿ ಕಾಣಬಹಂದು, ಚಾರು 
ತೆರದ ಕಿಟಕಿಯಿಂದ ರಸ್ತೆಯಲ್ಲಿ ಹೋಗುವ ಜನರ ಚಲನ 
ವಲನಗಳನ್ನಿ ಗಮನಿಸುತ್ತಾ ನಿಂತಿರುತ್ತಾಳೆ. ತನ್ನ 
ಮುಚ್ಚಿ ಬಿಟ್ಟಿರುವ ವಂನೆಯತ್ತ ಗಂಡ ಧಾವಿಸುವುದನ್ನು 
ನೋಡುತ್ತಾ ನಿಂತಿರುತ್ತಾಳೆ. ಚಡಪಡಿಸುವ ಅವಳ 
ಮನಸ್ಥಿತಿ ಮತ್ತು ಅವಳಿಂದ ದೂರ ಸರಿಯುವ ಜನರೂ 
ಇವೆರಡೂ ಒಟ್ಟಿಗೆ ಸೇರಿ ಒಂದು ರೀತಿಯ ಭೀತಿಯ 
ವಿಚಿತ್ರ ಪರಿಣಾಮವನ್ನು ಉಂಟುವಣಡಲಾಗುತ್ತದೆ. 
ಇಂತಹ ಭೀತಿಯಿಂದ ಮುಕ್ತವಾಗುವ ಸನ್ನಿವೇಶಗಳು 
ಚಿತ್ರದಲ್ಲಿ ಎರಡು ಬಾರಿ ಬರುತ್ತವೆ. ಚಾರು ತನ್ನ ಮತ್ತು 
ಅಮುಲನ ಸಂಬಂಧದ ಆಳವನ್ನು ಗ್ರಹಿಸುವ ನೆಲೆಯಲ್ಲಿ 
ಉಯಕ್ಕಾಲೆ ತೂಗುತ್ತಾ ಇರುವುದನ್ನು ನೋಡುತ್ತಾ 
ಇರುತ್ತೇವೆ. ಅಮಲನು ನಿರ್ಗಮಿಸಿದ ನಂತರ ಚಾರು 
ಮತ್ರ ಭೂಪತಿ ಹೊಸ ಸನ್ನಿವೇಶವೊಂದರಲ್ಲಿ ಇರುವಾಗ 
ಚಾರು ವಣರಿದು ಬಿದ್ದ ಸನ್ನಿವೇಶವೊಂದರಲ್ಲಿ 'ಇರುವಾಗ 
ಚಾರು ಮುರಿದುಬಿದ್ದ ಸಂಬಂಧದ ಕೊಂಡಿಯನ್ನು ಮತ್ತೆ 
ಕೈಗೆತ್ತಿಕೊಳ್ಳುತ್ತಾಳೆ. , ಭೂಪತಿಯಂ ತಲೆಯಲ್ಲಿನ ಬಿಳಿ 
ಜ್‌ ಕೀಳುತ್ತಾ ಕುಳಿತಿರುತ್ತಾಳೆ. ಇದು ಕೋಮಲ 
ವಾದರೂ ತಮ್ಮ ಎಲ್ಲಾಕಾಲವೂ ವಣಗಿದಹೋದಂದನ್ನು 


ಸೂಚಿಸುವ ನಿರಾಶಾವಾಯಕವಾದ ಛಾಯೆಯಾಗಿ 
ಉಳಿಯುತ್ತದೆ. 

ಈ "ಸ್ತ್ರೀ ದೃಷ್ಟಿ' ಸತ್ಕಜಿತ್‌ರಾಯ್‌ "ಅವರ 
ಚಿತ್ರಗಳಲ್ಲಿ ಒಂದು ಹಂತದಲ್ಲಿ ಅತ್ಯಂತ ಪ್ರವಣಖವಾಗಿ 
ಕಂಡುಬಂದಿತು. ಅವರೆ ಚಿತ್ರಗಳಲ್ಲಿ ಹೆಣ್ಣಿನ ಪಾತ್ರಗಳು 


ಪ್ರಮಂಖವಾಗಿರುವುದು ನಿಜವಾದರೂ ಹೆಣ್ಣಿನ ದೃಷ್ಟಿ 
ಯಿಂದಲೇ ಒಟ್ಟು ಚಿತ್ರದ ದೃಷ್ಟಿಕೋನವನ್ನು ರೂಪಿಸು 
ವಲ್ಲಿ ಈ ಕೆಲವು ಚಿತ್ರಗಳು ಮುಖ್ಯವಾಗಿವೆ. 


ಸಂಗ್ರಹಾನುವಾದ 
ಕೃಪೆ» ವಿಮನ್ಸ್‌ ಇಕ್ವಾಲಿಟ 


ವರದಕ್ಷಿಣೆ ಸಾವು 


ಇತ್ತೀಚೆಗೆ ವರದಕ್ಷಿಣೆ ಕಾರಣದ ಸಾವು ಹೆಚ್ಚಾಗ 
ತೊಡಗಿದೆ, ಪ್ರತಿ: ದಿನ ಪತ್ರಿಕೆಗಳಲ್ಲಿ ಇದರ ಬಗೆಗೆ 
ಬರುತ್ತಿರುವ ವರದಿಗಳೇ ಅದಕ್ಕೆ ಸಾಕ್ಷಿ ಅಲ್ಲೊಂದು 
ಇಲ್ಲೊಂದಂ ಪ್ರಕರಣಗಳು ಇತ್ಯರ್ಥ ಕಂಡು ಗಂಡ, ಅತ್ತೆ 
ಮುಂತಾ-ವರಿಗೆ ಅಷ್ಟಿಷ್ಟು ಶಿಕ್ಷೆ ಸಿಸುವ ಪ್ರಸಂಗಗಳೂ 
ಉಂಟಂ, ಆದರೆ ಒಂದಷ್ಟು ಐರ್ಷ ಜೈಲು ಶಿಕ್ಷೆ ವಿಧಿಸಿ 
ಬಿಟ್ಟರೆ ಅವರೆ ಮನ ಪರಿವರ್ತನೆಯಾಗುತ್ತದೆ ಎಂದು 
ಹೇಳಲಾಗದು. 


+ 


CCT No AR So ಇಭ 
ಸ್ಪಂದನ 


ES ಜೈನ ನನ ಇಂ ಇಷ ಬಂ ಇವನ ಇ. 

ವರದಕ್ಷಿಣೆಗಾಗಿ ಹೆಂಡತಿ ಅಥವಾ ಸೊಸೆಯನ್ನು 
ಹಿಂಸಿಸಿ ಕೊಲ್ಲುವುದು. ಬೇರೆ ಯಾವುದೇ ಕೊಲೆಗೆ ಸವಂ 
ನಲ್ಲವೇ ? ಜೀವಾವಧಿ ಅಥವಾ: ಮರಣದಂಡನೆಯಂಥ 
ಶಿಕ್ಷೆಯನ್ನು ಏಕೆ ವಿಧಿಸುವುದಿಲ್ಲ? ವರದಕ್ಷಿಣೆ ಕುರಿತ 
ಕಾನೂನು ವೃ ದುವಾಗಿದೆಯೋ, 'ಹೇಗೆ ? 


ಅನೇಕ ಬಾರಿ ವರದಕ್ಷಿಣೆ ಪ್ರಕರಣಗಳಿಗೆ ಸರಿಯಾದ 
ಸಾಕ್ಷಿ ಸಿಗುವುದಿಲ್ಲ... ಇದ್ದರೂ ಜನ ಬಂದು ಹೇಳುವು 
ದಿಲ್ಲ. ಹೀಗಾಗಿ ಆರೋಪಿಯ ಕೃತ್ಯ ಸಾಬೀತಾಗದೆ 
ಅವನಿಗೆ ಮುಕ್ತಿ ಸಿಕ್ಕಿಬಿಡುತ್ತದೆ. 


ಶಿಕ್ಷೆಯ ಮಾತಿರಲಿ, ವರದಕ್ಷಿಣೆ ವಿರುದ್ಧ 
ಸಾಮಾಜಿಕ ಚಳವಳಿಯೊಂದು ರೂಪಗೊಳ್ಳುವುದು 
ಅಗತ್ಯ,, ವ್ಯವಸ್ಥೆಯ ಬದಲಾವಣೆಯೊಂದಿಗೆ ವ್ಯಕ್ತಿಗಳ 
ಮನ ಪರಿವರ್ತನೆ ಸಂಲಭ ಸಾಧ್ಯ, ವಿದ್ಯಾವಂತರಾದ 
ನಮ್ಮ *ಪಂಹಿಳೆಯರಂ' ಅತ್ತೆ, ಪತಿಯ ಹಿಂಸೆಗೆ ಜಗ್ಗ 
ಬಾರದಂ, ಅದನ್ನು ಎದುರಿಸಿ ಅವರಿಗೆ ಪುಠ ಕಲಿಸುವ 
ಮನೋದಾರ್ಥ್ಯ ಬೆಳಸಿಕೊಳ್ಳಬೇಕು. ಸಾಧ್ಯವಾದರೆ 
ಗಂಡ, ಅತ್ತೆಗೆ ತಿಳುವಳಿಕೆ 'ಬರಂವಂತೆ ಪ್ರಯತ್ನ ಪಡ 
ಬೇಕು. ಬಹುಶಃ ಅವರಿಗೆ ಶಿಕ್ಷಣದ ಕೊರತೆ ಇರಬೇಕು. 
ತಾವು ಮಾಡಂವುದೇ ಸರಿ ಎಂಬ ಭಾವನೆ ಇರಬಹುದು. 


ಅವರ ತಪ್ಪನ್ನು ಅವರಿಗೇ ತೋರಿಸಿ ಅವರು ತಿದ್ದು 
ಕೊಳ್ಳುವಂತೆ ಪ್ರಯತ್ನಿಸಬೇಕು. ಆಗಲೂ ಅವರು 


, ಕ್ರೊರಿಗಳಾಗಿಯೇ ಇದ್ದರೆ ಅವರನ್ನು ತ್ಯಜಿಸಿ ಮನೆ 


ಯಿಂದ ಹೊರಬರುವಂಥ ದೃಢ ಮನಸ್ಕತೆಯನ್ನು ಬೆಳಸಿ 
ಕೊಳ್ಳಬೇಕು. - ಇದಕ್ಕೆಲ್ಲ ಮಹಿಳೆಗೆ ಶಿಕ್ಷಣ, ಉದ್ಯೋಗ 
ವಂತೂ ಅತ್ಯಗತ್ಯ, ಸ 


— ಗಂಗಾ 


ಅಚಲ 19 


| Reg. No. MAG (5) PRC. DECL 036186-87 
BOOK-POST/PERIODICALS 


To, 


if undelivered please return 10 8 
Jagruthi Mahila Adhyayana Kendra 
26, 1st Main Road, Vyalikaval 
Bangalore-560 003 


A 


